Wildlife Conservation Group 


1 


ಮ 
em, 
ತ 
b 
ಕೈ 
ಪೆ 
Wo 
ಕು 
( ಭ್‌ 


ತ್ನ 


le । ಹಣ್ಚ್ಮ ಔಟ ಹಸಾಸಾಷಾತ್ರೆ) 

ಅನ ಕಾರಾಂ ಮ A Rh 

6 ಆ ಎಳ" A WR 
| AN 4 ] | RK ಸ ( ] 
ಕ ಜನ್‌ Nu | ಸಾ Nw ದ್‌ 


kh 
“0 ಶ್ರೀನಿವಾಸ್‌ ಶಾವತಾಚಾರ್‌ 


ಇಹ W ,} af 


ಅಕ್ಟೋಬರ್‌ - 2021 


WCG 


Wildlife Conservation Group 


* ಮುನಿಯನ ಮಾದರಿ - ಶ್ರೀಕಾಂತ್‌ ಎ. ವಿ. 

* ಗದ್ದೆ ಮಿಂಚುಳ್ಳಿಯ ಪ್ರಣಯದಾಟ - ಡಾ. ಎಸ್‌. ಶಿಶುಪಾಲ 

* ಪ್ರಕೃತಿಯಲ್ಲಿನ ಜೀವನ ಚಕ್ರ - ಸೌಮ್ಯ ಅಭಿನಂದನ್‌ 

* ಲೋಹದ ಸ್ನಾಯುಗಳು! - ಜೈಕುಮಾರ್‌ ಆರ್‌. 

* ಗುಲಾಬಿ - ಡಾ. ದೀಪಕ್‌ ಭ. 

x ಪ್ರಕೃತಿ ಬಿಂಬ - ವಿಪಿನ್‌ ಬಾಳಿಗಾ ಬಿ. ಎಸ್‌. 
ನಾಗೇಶ್‌ ಓ. ಎಸ್‌. 


ವಿನ್ಯಾಸ 
ಧನರಾಜ್‌ ಎಂ. 
ಮುಖಪುಟ ಛಾಯಾಚಿತ 
J 
ವಿನೋದ್‌ ಕುಮಾರ್‌ ವಿ. ಕೆ. 
ಪರಿಷ್ಕರಣೆ 
ಮುರಳಿ ಎಸ್‌. 


ಡಾ. ಮಧುಸೂಧನ ಹೆಚ್‌. ಸಿ. 
ಕರಡು ತಿದ್ದುಪಡಿ 


ಡಾ.ದೀಪಕ್‌ ಭ., ಮೈಸೂರು 


ಲಿ ಹಯಾತ್‌ ಮೊಹಮ್ಮದ್‌ 


ಅತ್ತಿ ಮರ 


ಸಾಮಾನ್ಯ ಹೆಸರು : Cluster fig 


ವೆ ಹಾನಿಕ ಹೆಸರು : ್ವicus recemosa 


¥ ಸ N 
| ಮಾ 
PE SB 


13 ೌ ಪ್‌ 


© ಮಹದೇವ ಕೆ. ಸಿ. ಅತ್ತಿ ಮರ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ 


ಅತ್ತಿ ಮರವು ಭಾರತ, ಜೀನಾ ಹಾಗೂ ಆಸ್ಟ್ರೇಲಿಯಾ ದೇಶಗಳಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ 
ಮರವಾಗಿದ್ದು, ಸರಿ ಸುಮಾರು 30 ರಿ೦ದ 35 ಮೀಟರ್‌ ಎತ್ತರಕ್ಕೆ ಬೆಳೆಯುತ್ತದೆ. ಮರದ ತೊಗಟೆಯು ಕ೦ದು 
ಬಣ್ಣದಿಂದ ಕೂಡಿರುತ್ತದೆ. ಎಲೆಗಳು ಪರ್ಯಾಯವಾಗಿರುತ್ತವೆ ಹಾಗೂ ಎಲೆಗಳ ಮೇಲೆ ಸಣ್ಣ ನಯವಾದ 
ಕೂದಲಿನ ಆಕಾರದ ರಚನೆಯನ್ನು ಕಾಣಬಹುದು. ಈ ಅತ್ತಿ ಮರದ ವಿಶೇಷತೆಯೇ ಇದರ ಹೂ ಬಿಡುವ 
ವಿಧಾನ. ಸಾಮಾನ್ಯವಾಗಿ ಎಲ್ಲಾ ಮರಗಳೂ ಪರಾಗಸ್ಪರ್ಶ ಕ್ರಿಯೆಗೆ ಅನುಕೂಲವಾಗುವಂತೆ ಹಕ್ಕಿಗಳನ್ನು, 
ಕೀಟಗಳನ್ನು, ಚಿಟ್ಟೆಗಳನ್ನು ಆಕರ್ಷಿಸಲು ಬಣ್ಣ ಬಣ್ಣದ ಹೂವುಗಳನ್ನು ಬಿಡುತ್ತವೆ. ಆದರೆ ಈ ಅತ್ತಿ 
ಮರದ ಹೂವುಗಳನ್ನು ನೋಡಲು ಸಾಧ್ಯವಿಲ್ಲ, ಏಕೆ೦ದರೆ ಹೂವುಗಳು ನಮಗೆ ಕಾಣುವ ಅತ್ತಿಯ ಹಣ್ಣಿನ 
ಒಳಗೆ ಇರುತ್ತವೆ. ಇದನ್ನು ಫ್ಲೋರೆಸೆನ್ಸ್‌ ಎ೦ದು ಕರೆಯುತ್ತಾರೆ. ಈ ಹಣ್ಣಿನ ಒಳಭಾಗದಲ್ಲಿರುವ ಹೂವುಗಳ 
ಪರಾಗಸ್ಪರ್ಶ ಕ್ರಿಯೆಗೆ ಒಂದು ಪ್ರಭೇದದ ಕಣಜಗಳು ಸಹಾಯ ಮಾಡುತ್ತದೆ. ನಂತರ ಅತ್ತಿ ಕಾಯಿಗಳ ಬಣ್ಣ 
ಬದಲಾಗಿ ಕೆ೦ಪು ಬಣ್ಣಕ್ಕೆ ತಿರುಗುತ್ತವೆ. ಈ ಬಣ್ಣ ಬದಲಾಯಿಸುವುದು ಪಕ್ಷಿಗಳನ್ನು ಆಕರ್ಷಿಸಲು ಮತ್ತು 
ಇದು ತಮ್ಮ ಬೀಜ ಪ್ರಸರಣೆಗೆ ಮರಗಳು ಅಳವಡಿಸಿಕೊಂಡಿರುವ ತಂತ್ರವಾಗಿದೆ. ಹಾಗಾಗಿ ಈ ಅತ್ತಿ ಹಣ್ಣು 
ಬಿಡುವ ಸಮಯದಲ್ಲಿ ಹಲವಾರು ಪ್ರಭೇದದ ಪಕ್ಷಿಗಳನ್ನು ನೋಡಬಹುದು. ಸ೦ಜೆ ಸಮಯ ಬಾವಲಿಗಳೂ 
ಸಹ ಈ ಅತ್ತಿ ಹಣ್ಣನ್ನು ತಿನ್ನಲು ಬರುತ್ತವೆ. ವಿಶ್ವದಲ್ಲಿ ಸುಮಾರು 750 ಪ್ರಭೇದದ ಹತ್ತಿ ಕುಟುಂಬದ 
ಮರಗಳನ್ನು ಕಾಣಬಹುದು ಹಾಗೂ ಪ್ರತಿ ಮರಕ್ಕೂ ತನ್ನದೇ ಆದ ಕಣಜಗಳ ಪ್ರಭೇದಕ್ಕ ಸೇರಿದ ಕೀಟಗಳು 
ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸಹಾಯ ಮಾಡುತ್ತವೆ. ಅತ್ತಿ ಮತ್ತು ಕಣಜಗಳ ಸ೦ಬ೦ಧ ಬಲು ರೋಚಕ. ಅತ್ತಿ 
ಮರದ ಬಗ್ಗೆ ಇನ್ನಷ್ಟು ತಿಳಿಯಲು ಗtಃps://kaananamag.in/?p=3867 ಲಿ೦ಕ್‌ ಅನ್ನು ಕ್ಲಿಕ್‌ ಮಾಡಿ. 


| 4 ಕಾನನ - ಅಕ್ಟೋಬರ್‌ 20201 | ಕಾನನ - ಅಕ್ಟೋಬರ್‌ 2021 


2 ಶೀಕಾಲತ್‌ ಎ. ವಿ. 


ಮುರಿಯರ ಮಾದರಿ 


"ಮನೆ ಕಟ್ಟೆ ನೋಡು... ಮದುವೆ ಮಾಡಿ ನೋಡು" ಎಂಬ ಎರಡು ವಿಚಾರಗಳು 
ಅದೆಷ್ಟು ತ್ರಾಸದಾಯಕವೆ೦ಬುದು ಅನುಭವಿಸಿದವರಿಗೇ ಗೊತ್ತು. ಈ ಮಾತನ್ನು ಕೇಳಿದ 
ಕೂಡಲೇ ಪ್ರತಿಯೊಬ್ಬರಿಗೂ ಅನಿಸುವುದು 'ಉಸ್ಸಪ್ಪಾ..... ಅದೊಂದು ಜೀವಮಾನದ 
ಸಾಧನೆಯೇ ಸರಿ' ಎಂದು. ಮನೆ ಕಟ್ಟುವುದು ಸುಲಭದ ಮಾತಲ್ಲ. ಸೂಕ್ತವಾದ ಜಾಗ ಹಾಗೂ 
ಸಮಯ ಅದೃಷ್ಟವಿದ್ದರೆ ಮಾತ್ರ ನಮ್ಮ ಪಾಲಾಗುವುದು. ಇವೆರಡರ ಜೊತೆಗೆ ಮುಖ್ಯವಾಗಿ 
ಬೇಕಾದ್ದು ನಮ್ಮ ಬ್ಯಾಂಕ್‌ ನ ಉಳಿತಾಯ ಅಥವಾ ಹೆಣ್ಣು ಕೊಟ್ಟಿ ಮಾವನ ಬ್ಯಾಂಕ್‌ 
ಉಳಿತಾಯ.ಇವೆರಡೂ ಬಹಳ ಜನಕ್ಕೆ ಸಿಗೋದಿಲ್ಲ ಬಿಡಿ. ಇವೆಲ್ಲವನ್ನೂ ಹೇಗೋ 
ಸಂಬಾಳಿಸಿಕೊ೦ಡು ಮನೆ ಕಟ್ಟಿಲು ಪ್ರಾರಂಭಿಸಿದರೂ ಎಲ್ಲರನ್ನೂ ಮೆಚ್ಚಿಸುವ೦ಂತಹ 
ಮನೆಯನ್ನೇ ಕಟ್ಟಬೇಕ೦ಬ ಹಂಬಲಕ್ಕೆ ಬಿದ್ದುಬಿಟ್ಟಿರೆ ಅವರನ್ನು ಆ ದೇವರೇ 
ಕಾಪಾಡಬೇಕು. ಇಂತಹ ಗೊಂದಲ ಗೋಜಲುಗಳು ಇತರೆ ಜೀವಿಗಳಲ್ಲಿಯೂ ಇವೆಯೇ?? 
ಬನ್ನಿ ಓದಿ ವಿರ್ಧರಿಸುವಿರ೦ತೆ. 


ವಿಶಿಷ್ಟವಾದ ಸೂರು ಕಟ್ಟೆಕೊಳ್ಳುವ೦ತಹ ಅಪಾರ ಚಾಣಾಕ್ಷತೆಯನ್ನು ಪ್ರಕೃತಿಯಿಂದ 
ವರ ಪಡೆದಿರುವ ಜೀವಿಗಳೆ೦ದರೆ ಹಕ್ಕಿಗಳು ಎಂಬುದು ಅತಿಶಯೋಕ್ತಿಯಲ್ಲ. ಪ್ರತಿ ಹಕ್ಕಿಯ 
ಗೂಡು ಕೂಡ ಯಾವುದೇ ಸಿವಿಲ್‌ ಇಂಜಿನಿಯರ್‌ ಕಟ್ಟುವ ಮನೆಗಿಂತ ಕಡಿಮೆಯೇನಲ್ಲ. 
ಒಂದೊಂದು ಹಕ್ಕಿಯ ಗೂಡು ಕೂಡ ವಿಭಿನ್ನ ಹಾಗೂ ವಿಶಿಷ್ಟ. ಅದರಲ್ಲೂ ಅತ್ಯ೦ತ 


| 5 ಕಾನನ - ಅಕ್ಟೋಬರ್‌ 20201 | ಕಾನನ - ಅಕ್ಟೋಬರ್‌ 2021 


ಸಾಮಾನ್ಯವಾಗಿ ಕಂಡು ಬರುವ ಗೀಜಗ ಹಕ್ಕಿಯ ಗೂಡು ಆಧುವಿಕ ನಿರ್ಮಾಣ 
ತಂತ್ರಜ್ಞಾನಕ್ಕೂ ಸವಾಲೊಡ್ಡುವಂತಿರುತ್ತದೆ. ಕೇವಲ ಹುಲ್ಲು ಕಡ್ಡಿಗಳನ್ನು ಸಂಗ್ರಹಿಸಿ 
ಗೂಡು ಕಟ್ಟಲು ಆ ಹಕ್ಕಿಗಳು ಪಡುವ ಪರಿಶ್ರಮ ಅಷ್ಟಿಷ್ಟಲ್ಲ. ಒ೦ದು ಸಣ್ಣಗಾತ್ರದ ಗೂಡು 
ಕಟ್ಟಲು ಈ ಹಕ್ಕಿಗಳು ನೂರಾರು ಬಾರಿ ಸ೦ಚರಿಸಿ ಹುಲ್ಲು ಸ೦ಗ್ರಹಿಸಬೇಕು. ಕೇವಲ ತಮ್ಮ 
ಮೊನಚಾದ ಕೊಕ್ಕನ್ನು ಬಳಸಿ ಅದನ್ನು ಬಿಗಿಯಾಗಿ ನೇಯಬೇಕು. ಗೂಡು ನಿರ್ಮಿಸಲು 
ಜಾಗದ ಆಯ್ಕೆ, ಇರಬೇಕಾದ ದಿಕ್ಕು, ವಿರ್ಮಾಣದಲ್ಲಿ ಹಕ್ಕಿಗಳು ತೋರುವ ಕೌಶಲ್ಯ 
ವಾಸ್ತುಶಾಸ್ತಜ್ನರನ್ನೂ ನಾಚಿಸುತ್ತದೆ. ಸೂರ್ಯನ ಬೆಳಕು, ಬೀಸುವ ಗಾಳಿ, ಸುರಿಯುವ 
ಮಳೆ, ಇತ್ಯಾದಿ ಅಂಶಗಳನ್ನೆಲ್ಲ ಲೆಕ್ಕ ಹಾಕಿ ಇವು ಗೂಡು ಕಟ್ಟುತ್ತವೆ೦ದರೆ ಅದೊಂದು 
ವಿಸ್ಮಯವಲ್ಲವೇ?. ಹಕ್ಕಿಯು ತನ್ನ ಪೀಳಿಗೆಯನ್ನು ಮುಂದುವರಿಸಬೇಕಂದರೆ ಈ 
ಲೆಕ್ಕಾಚಾರಗಳೆಲ್ಲ ಪಕ್ಕಾ ಇರಬೇಕು. ಗೂಡು ಕಟ್ಟಲು ಗುದ್ದಲಿ ಪೂಜಿ ಆರಂಭವಾಗುವುದೇ 
ಮುಂಗಾರಿನಲ್ಲಿ. ಮಳೆಯಲ್ಲಿ ಮಿಂದ ನೆಲ ಹಚ್ಚ ಹಸಿರನ್ನು ಹೊದ್ದು ಗೂಡಿನ ನಿರ್ಮಾಣಕ್ಕೆ 
ಬೇಕಾದ ಕಚ್ಚಾ ವಸ್ತುವನ್ನು ಕೊರತೆಯೇ ಆಗದಂತೆ ಪೂರೈಸುತ್ತದೆ. ಅಷ್ಟೇ ಅಲ್ಲದೆ 
ಮುಂಗಾರು ಮುಗಿಯುವ ವೇಳೆಗೆ ಹುಲ್ಲಿನ ಗಿಡಗಳಲ್ಲೆಲ್ಲಾ ಕಾಳು ಮೂಡಿರುತ್ತದೆ. ಅದೇ 
ವೇಳೆಗೆ ಗೀಜಗದ ಮರಿಗಳೂ ಸಹ ಗೂಡಿನೊಳಗೆ ಕುಳಿತು ಚು೦ಯ್‌ ಗುಟ್ಟುತ್ತ ತುತ್ತಿಗಾಗಿ 
ಕಾಯುತ್ತಿರುತ್ತವೆ. ಮರಿಗಳಿಗೆ ಆಹಾರದ ಸಮಸ್ಯೆಯೇ ಉದ್ಭವಿಸದ೦ತೆ ರೇಷನ್‌ 
ಸಿಗುವುದರಿಂದ ಸ್ವಚ್ನ೦ದವಾಗಿ ಕಾಳುಗಳನ್ನು ಹೆಕ್ಕಿತಂದು ಉಣಬಡಿಸುತ್ತವೆ. 


2 ಶ್ರೀಕಾಂತ್‌ ಎ. ವಿ. 


&N 


| 6 ಕಾನನ - ಅಕ್ಟೋಬರ್‌ 20201 | ಕಾನನ - ಅಕ್ಟೋಬರ್‌ 2021 


ಮಳೆಗಾಲ ಆರಂಭವಾದ ಕೂಡಲೆ ಗಂಡು ಗೀಜಗ ಹಕ್ಕಿಗಳು ಸೂರು ಕಟ್ಟಿಲು ಬಿವೇಶನ 
ಹುಡುಕಲು ಪ್ರಾರ೦ಭಿಸುತ್ತವೆ. ಜಾಗದ ಆಯ್ಕೆಯಿ೦ದ ಹಿಡಿದು ಮನೆ ಆರ್‌.ಸಿ.ಸಿ ಹಂತಕ್ಕೆ 
ಬರುವವರೆಗೂ ಗ೦ಡಿನದ್ದೇ ಜವಾಬ್ದಾರಿ. ಈ ಹುಡುಕಾಟದಲ್ಲಿ ಸೂಕ್ತ ಜಾಗದ ಆಯ್ಕೆ 
ಸರಿಹೋದಲ್ಲಿ ಆ ಹಕ್ಕಿಯ ಪೀಳಿಗೆ ಮುಂದುವರೆಯುವುದಕ್ಕೆ ಅರ್ಧದಾರಿ ಸುಗಮವಾದಂತೆ. 
ಜಾಗದ ಆಯ್ಕೆ ಮಾಡುವಾಗ ಅದು ಗಮನಿಸುವ ಬಹು ಮುಖ್ಯ ಅಂಶವೆಂದರೆ ರಕ್ಷಣೆ". 
ಶತ್ರುಗಳಿ೦ದ ಗೂಡನ್ನು ರಕ್ಷಿಸಿಕೊಳ್ಳುವುದು ಸವಾಲಿನ ಕೆಲಸ. ಹಾಗಾಗಿಯೇ ಈ ಹಕ್ಕಿಗಳು 
ನೀರಿರುವ ಜಾಗವನ್ನು ಹುಡುಕಿ ಅದರ ಮೇಲ್ಭಾಗಕ್ಕೆ ಹರಡಿದ ಮರದ ಟೊಂಗೆಗಳನ್ನು 
ಆಯ್ಕೆ ಮಾಡುತ್ತವೆ. ಇದರಿಂದಾಗಿ ನೆಲದಿಂದ ಬಂದು ತೊಂದರೆ ಕೊಡಬಹುದಾದ 
ಬಹುತೇಕ ಶತ್ರುಗಳನ್ನು ದೂರವಿಡಬಹುದು. ಅಲ್ಲದೇ ಬೆಕ್ಕಿನಂತಹ ಸಣ್ಣ ಪುಟ್ಟ ಪ್ರಾಣಿಗಳು 
ನೀರಿನಲ್ಲಿ ಬಿದ್ದು ಬಿಡುವೆನೆಂಬ ಭಯದಿಂದ ಈ ಗೂಡುಗಳ ಹತ್ತಿರ ಸುಳಿಯುವುದಿಲ್ಲ. 
ಇನ್ನು ಗೂಡು ಕಟ್ಟಿಲು ಯಾವ ರೀತಿಯ ಗಿಡಮರ ಸೂಕ್ತವೆ೦ಬ ಪ್ರಶ್ನೆ ಬ೦ದಾಗ ಇವುಗಳ 
ಆಯ್ಕೆ ಮುಳ್ಳಿನ ಗಿಡಗಳಾಗಿರುತ್ತವೆ. ಮೊಟ್ಟೆಗಳನ್ನು ಕಬಳಿಸಲು ಬರುವ ಹಾವು ಇನ್ನಿತರ 
ಜೀವಿಗಳು ಮುಳ್ಳಿನ ಗಿಡದ ಮೇಲೆ ಸುಳಿದಾಡುವುದು ಕೊಂಚ ಕಡಿಮೆ. ಎಷ್ಟು ದಪ್ಪನೆಯ 
ಮರದ ಟೊಂಗೆಯ ತುದಿಯಲ್ಲಿ ಗೂಡು ಕಟ್ಟಬಹುದು ಎಂಬ ಆಯ್ಕೆಯೂ ಬಹುಮುಖ್ಯ. 
ತುಂಬಾ ತೆಳುವಾದ ಶಕಡ್ಮ್ಡಿಯಾದರೆ.. ಮು೦ಗಾರು ಮಾರುತಗಳ ಹೊಡೆತಕ್ಕ 
ತುಂಡರಿಸಬಹುದು, ತು೦ಬಾ ದಪ್ಪನೆಯ ಟೊ೦ಗೆಯಾದರೆ ಗೂಡನ್ನು ನಾಶಗೊಳಿಸಬಲ್ಲ 
ಜೀವಿಗಳ ಸ೦ಚಾರಕ್ಕೆ ಭದ್ರ ದಾರಿಯನ್ನು ಒದಗಿಸುವಂತಾಗುತ್ತದೆ. ಈ ಎರಡೂ 
ಸಮಸ್ಯೆಗಳನ್ನು ಸರಿದೂಗಿಸುವ೦ಂತಹ ಟೊಂಗೆಯನ್ನು ಆಯ್ಕೆ ಮಾಡುವ ಚಾಣಾಕ್ಷತೆಯನ್ನು 
ಆ ಗಂಡು ಹಕ್ಕಿ ಹೊಂದಿರಲೇಬೇಕು. 


ಟಿ.ವಿ ಯಲ್ಲಿ ಬರುವ "ಸುಭದ್ರ ನಿರ್ಮಾಣಕ್ಕೆ 
ಗುಣ ಮಟ್ಟದ ಸಿಮೆ೦ಟನ್ನೇ ಬಳಸಿ" ಎಂಬ 
ಜಾಯಹೀರಾತಿನಂತೆ ಗೂಡು ಕಟ್ಟಿಲು ಸೂಕ್ತ 
ಕಜಚ್ಚಾವಸ್ತುವಿನ ಆಯ್ಕೆ ಬಹಳ ಮುಖ್ಯ. ಒಣಗಿದ 
ಹುಲ್ಲು ನೇಯ್ಗೆಗೆ ಸೂಕ್ತವಲ್ಲ. ಹೆಚ್ಚು ನಾರಿರುವ 
ಹಸಿರು ಹುಲ್ಲನ್ನು ಹುಡುಕಿ, ಪರಿಶೀಲಿಸಿ ಹೊತ್ತು 
ತಂದು ಕೇವಲ ತಮ್ಮ ಕೊಕ್ಕಿವಿ೦ದಲೇ ನೇಯುತ್ತವೆ. 
ನಂತರ ಒಣಗುವ ಹುಲ್ಲು ಶಕಟ್ಟೆದ೦ತೆಯೇ 
ಬಿಗಿಯಾಗುತ್ತಾ ಹೋಗುತ್ತದೆ. ಈ ಕೆಲಸವನ್ನು 
ಅವಿರತವಾಗಿ ಮಾಡಿ ಹದಿನೈದರಿಂದ ಇಪ್ಪತ್ತು 
ದಿನಗಳಲ್ಲಿ ಗೂಡು ಕಟ್ಟುವ ಕೆಲಸ ಮುಗಿಸುತ್ತವೆ. 
ಗೂಡಿನ ವಿರ್ಮಾಣ ಅರ್ಥ ಮುಗಿದಾಗ ಗೀಜಗ 
ಹಕ್ಕಿಯ ಜೀವನಕ್ರಮದ ರೋಚಕತೆ ಆರಂಭವಾಗುತ್ತದೆ. ಗಂಡು ಈಗ ಮನೆ ಕಟ್ಟುವುದರ 
ಜೊತೆಗೆ ಮಡದಿಯನ್ನೂ ಹುಡುಕಬೇಕು. ಅರ್ಧಂಬರ್ಧ ಕಟ್ಟೆದ ಗೂಡಿನ ಮೇಲೆ ಗಂಡು 
ಕುಳಿತು ತನ್ನ ರೆಕ್ಕೆ ಬಡಿಯುತ್ತಾ ಚಿರ್ರ್‌... ಚಿರ್ರ್‌ ... ಎಂದು ಚೀರುತ್ತಾ ಹೆಣ್ಣನ್ನು 


7ಶಾನನ  ಅಶ್ಮೋಬಲ್‌ 2021 _.... (ಯಗಗ 


2 ಶ್ರೀಕಾ೦ತ್‌ ಐ. ವಿ. 


ಕರೆಯುತ್ತದೆ. ಸಾಮಾನ್ಯವಾಗಿ ಗೀಜಗ ಹಕ್ಕಿಗಳು ಒ೦ದೇ ಕಡೆ ಹತ್ತಾರು ಗೂಡುಗಳನ್ನು 
ಕಟ್ಟುವುದರಿಂದ ಎಲ್ಲಾ ಗೂಡುಗಳ ನಿರ್ಮಾತೃಗಳು ಒಮ್ಮೆಯೇ ಹೀಗೆ ಮಾಡುವುದರಿಂದ ಆ 
ದೃಶ್ಯ ನೋಡುವುದೇ ಅಮೋಘ. ಬೆಂಗಳೂರಿನ ಚಿಕ್ಕಪೇಟೆಯ ಸೀರೆ ಅಂಗಡಿಯವರು 
ಹೊರಗೆ ನಿಂತು ಮಹಿಳಾಮಣಿಯರನ್ನು ನಮ್ಮ ಅಂಗಡಿಗೆ ಬನ್ನಿ ಎ೦ದು ಕರೆಯುವ ದೃಶ್ಯ 
ನೆನಪಾಗುತ್ತದೆ. ಹೆಣ್ಣಿಗೆ ಮಾತ್ರ ಸ್ವಯಂವರದ ಉತ್ಸವ ಆರಂಭವಾಗುತದೆ. ಹಲವಾರು 
ಗೂಡುಗಳಿಗೆ ಬೇಟಿ ನೀಡುವ ಹೆಣ್ಣು ಗೂಡನ್ನು ಹಲವಾರು ಆಯಾಮಗಳಲ್ಲಿ 
ಪರಿಶೀಲಿಸುತ್ತದೆ. ಗೂಡಿನ ಜಾಗ, ಟೊಂಗೆಯ ಆಯ್ಕೆ, ನೇಯ್ಗೆಯ ಕೌಶಲ್ಯ, ಗಾತ್ರ, 
ಗೂಡೊಳಗಿನ ಬಾಣಂತಿ ಕೋಣೆ (ಮೊಟ್ಟೆಯಿಟ್ಟು ಕಾವಿಗೆ ಕೂರುವ ಜಾಗ), 
ಕೊಳವೆಯಂ೦ತಹ ಬಾಗಿಲಿನ ಉದ್ದ, ರಕ್ಷಣಾ ಕ್ರಮಗಳು, ಹೀಗೆ ಎಲ್ಲದಕ್ಕೂ ಅಂಕಗಳಿರುತವೆ. 
ಹೆಚ್ಚು ಅಂಕ ಪಡೆಯುವ ಗೂಡಿನ ಮಾಲೀಕನೇ ಹೆಣ್ಣಿನ ಆಯ್ಕೆ. ಈ ಆಯ್ಕೆಯು ಮುಂದಿನ 
ಪೀಳಿಗೆಯ ಯಶಸ್ಸಿಗೆ ಅಡಿಪಾಯವಾಗುತ್ತದೆ. ಹೆಣ್ಣಿನ ಪರಿಶೀಲನಾ ಭೇಟಿಯಲ್ಲಿ ಆಕೆಗೆ ತನ್ನ 
ಗೂಡು ಇಷ್ಟವಾಗದಿದ್ದರೆ ಮುಂದೇನು ಗತಿ ಎಂಬ ಆತಂಕದಿಂದ ಕಲವು ಗಂಡುಗಳು ಎರಡು 
ಮೂರು ಗೂಡುಗಳನ್ನೂ ಸಹ ಒಂದಲ್ಲದಿದ್ದರೆ ಮತ್ತೊಂದು ಎಂಬಂತೆ ವಿರ್ಮಿಸಿರುತ್ತವೆ. 
ಇನ್ನು ಕೆಲವು ಪ್ರಳಯಾಂತಕ ಗಂಡು ಹಕ್ಕಿ ಬೇರೆ ಗಂಡು ಹಕ್ಕಿ ಕಟ್ಟೆರುವ ಗೂಡು, ತನ್ನ 
ಗೂಡಿಗಿಂತ ಚಂದ ಇದೆ ಅನ್ನಿಸಿದರೆ ಅದರೊಡನೆ ಜಗಳವಾಡಿ, ಬೆದರಿಸಿ, ಗೂಡನ್ನು 
ಕಬಳಿಸಿಕೊ೦ಡು ಹೆಣ್ಣಿನ ಮುಂದೆ ತಾನೇ ಕಟ್ಟಿದ ಗೂಡು ಎಂಬಂತೆ ಪೋಸು ನೀಡುವುದೂ 
ಇದೆ. ಮನುಷ್ಯ ಮಾತ್ರರಲ್ಲಿ ಕಂಡು ಬರುವ ಕೆಲವು ದುಷ್ಟ ಗುಣಗಳು ಒಮ್ಮೊಮ್ಮೆ 
ಇನ್ಯಾವುದೋ ಜೀವಿಯಲ್ಲಿ ಕಂಡಬಂದು ಅಚ್ಚರಿ ಮೂಡಿಸುತ್ತದೆ. 


ಗೂಡಿನ ಆಯ್ಕೆಯ ಬಳಿಕ ಗ೦ಡು 
ಹೆಣ್ಣು ಒಂದಾಗಿ ದಾಂಪತ್ಯ ಆರ೦ಬಿಸುತ್ತವೆ. 
ಈಗ ಗೂಡನ್ನು ಪೂರ್ಣಗೊಳಿಸಲು ಹೆಣ್ಣು 
ಗ೦ಡಿಗೆ ಜೊತೆಯಾಗುತ್ತದೆ. ಇಬ್ಬರೂ ಸೇರಿ 
ಗೂಡನ್ನು ಪೂರ್ಣಗೊಳಿಸುವ ವೇಳೆಗೆ 
ಪ್ರಣಯಕಾಲ ಸದ್ಮಿಕಿತವಾಗುತ್ತದೆ. ಮನೆ 
ವಿರ್ಮಾಣ ಮುಗಿದ ಕೂಡಲೇ ಮನೆಯ 
ಒಳಾ೦ಗಣ ವಿನ್ಯಾಸ (interior designing) 
ಪೂರ್ತಿಯಾಗಿ ನನ್ನದೇ ಆಯ್ಕೆ. ಎಂದು 
ಹೇಳುತ್ತಾ ನಾಲ್ಕೈದು ಲಕ್ಷ ಹೆಚ್ಚುವರಿ ಹೊರೆ / 
ಹೊರೆಸುವ ಹೆ೦ಡತಿಯರಂ೦ತೆ, ಗೂಡನ್ನು ಕಟ್ಟೆ ಮುಗಿಸಿದ ಮೇಲೆ ಒಳಗಿನ 
ಅಲಂ೦ಕಾರವೆಲ್ಲವನ್ನು ಮಾಡುತ್ತ ಹೆಣ್ಣು ಹಕ್ಕಿಯು ಗೂಡಿಗೆ ಒ೦ದು ಅಂತಿಮ ಸ್ಪರ್ಶ 
(೧೧15೧1೧0 touch) ಕೊಡುತ್ತದೆ. ಎರಡರಿಂದ ನಾಲ್ಕು ಮೊಟ್ಟೆಗಳನ್ನಿಡುವ ಹೆಣ್ಣು ಎರಡು 
ವಾರಗಳವರೆಗೆ ಕಾವು ಕೂಡುತ್ತದೆ. ಮೊಟ್ಟೆಯೊಡೆದು ಹೊರಬರುವ ಮರಿಗಳನ್ನು ಸುಮಾರು 
ಮೂರು ವಾರಗಳವರೆಗೆ ಗಂಡು ಹೆಣ್ಣು ಇಬ್ಬರೂ ಕಾಳುಣಿಸಿ ಪೋಷಿಸುತ್ತವೆ. ಮೊದಲು 
ಜೋಡಿಯಾದ ಹೆಣ್ಣು ಕಾವಿಗೆ ಕುಳಿತ ಅವಧಿಯಲ್ಲಿ ಗ೦ಡು ಸುಮ್ಮನೆ ಕೂರದೆ 


2 ಕಾನನ ಅಕ್ಟೋಬರ್‌ 2021 ಗನ ಗ 


© ಶ್ರೀಕಾಂತ್‌ ಎ. ವಿ. 


ಇನ್ನೊಂದಷ್ಟು ಗೂಡುಗಳನ್ನು ಕಟ್ಟೆ ಕೈಲಾದಷ್ಟು ಹೆಣ್ಣನ್ನು ಆಕರ್ಷಿಸಿ ಎರಡು ಮೂರು 
ಶಾಖೆಗಳನ್ನು ತೆಗೆದಿರುತ್ತದೆ. ಅಂದರೆ ಇಲ್ಲಿ ಗಂಡು ಗೀಜಗ ಹಕ್ಕಿಯು ಏಕಪತ್ನಿ 
ವ್ರತಸ್ಮನಲ್ಲವೆ೦ಬುದು ತಿಳಿಯುತ್ತದೆ. ಶತಾಯಗತಾಯ ತನ್ನ ಸಂತತಿಯನ್ನು ಹೆಚ್ಚಿನ 
ಸಂಖ್ಯೆಯಲ್ಲಿ ವೃದ್ಧಿಸಬೇಕೆ೦ಂಬುದು ಹಕ್ಕಿಯ ಪರಮ ಧ್ಯೇಯ. ಇದನ್ನೇ ಚಾರ್ಲ್ಸ್‌ ಡಾರ್ವಿನ್‌ 
ವಿಕಾಸವಾದದ ಸಿದ್ಧಾಂತದಲ್ಲಿ, Prodigality of reproduction ಎಂದು ಕರೆದಿರುವುದು. 
ಅ೦ದರೆ ವಿಕಸನದ ಹಾದಿಯಲ್ಲಿ ಜೀವಿಯ ಬಲಿಷ್ಕತೆ ಅದರ ಸಂತಾನ ಸಾಮರ್ಥ್ಯದ 
ಪ್ರತೀಕವಾಗಿರುತ್ತದೆ. 


ಒಂದು ಪುಟ್ಟ ಗೂಡು ಹಕ್ಕಿಯ 
ಬದುಕನ್ನು ಸಾರ್ಥಕಗೊಳಿಸಿ. ಸಂತತಿಯ 
ವಿರ೦ತರತೆಗೆ ಸಹಾಯಕಾರಿಯಾಗುತ್ತದೆ. 
ಆದರೆ ಎಲ್ಲವೂ ನಾವಂದುಕೂಂಡಂತೆ 
ನಡೆಯುವುದಿಲ್ಲ ಎಂಬ ಮಾತು ಸಕಲ 
ಜೀವರಾಶಿಗೂ ಅನ್ವಯಿಸುತ್ತದೆ. ಒಂದೊಮ್ಮೆ 
ಆ ಗೀಜಗ ಹಕ್ಕಿಯ ಗ್ರಹಚಾರ 
ನೆಟ್ಟಗಿಲ್ಲದಿದ್ದರೆ. ಅವು ಬೆವರು ಸುರಿಸಿ 
(ಉತ್ಪೈೇಕ್ಸೆಗಾಗಿ ಮಾತ್ರ!) ಕಟ್ಟೆದ ಗೂಡನ್ನು 
ಇನ್ನಾವುದೋ ಹಕ್ಕಿ ಬಂದು ಕಬ್ಬ 
ಮಾಡಬಹುದು. ತಮ್ಮ ಪುಟ್ಟ 
ಕುಟುಂಬಕ್ಕಾಗಿ ಸೂರೊ೦ದು ನಿರ್ಮಿಸಲು 
ಗ೦ಡು ಗೀಜಗ ಹಕ್ಕಿಗಳು ಎಡಬಿಡದೆ ಓಡಾಡಿ 
ಪಟ್ಟ ಪರಿಶ್ರಮವನ್ನು ಚಿತ್ರಗಳಲ್ಲಿ 
ಕಾಣಬಹುದು. ಮತ್ತೊಂದು ಚಿತ್ರದಲ್ಲಿ, ತನ್ನ ಒಂದು ಕೂದಲೆಳೆಯಷ್ಟು ಪರಿಶ್ರಮವನ್ನೂ 
ಹಾಕದೆ ಮನೆಯೊಂದನ್ನು ಕೇವಲ ತನ್ನ ಚಾಕಚಕ್ಯತೆಯಿಂದ ಬಿಳಿಪೃಷ್ಠದ ರಾಟವಾಳ 
(White rumped muni) ಪೊ೦ದು ಅನಾಯಾಸವಾಗಿ ಆಕುಮಿಸುತ್ತಿರುವುದನ್ನು 
ಕಾಣಬಹುದು. ಇದನ್ನು ಜೀವವಿಜ್ಞಾನದಲ್ಲಿ 8/006 ೧30001೧0 ಎನ್ನುತ್ತಾರೆ. (ಹೆಚ್ಚಿನ 
ಮಾಹಿತಿಗಾಗಿ- Dhindsa, M. S.; Sandhu, 0. 5. (1988). "Response of the Baya Weaverbird 
(Ploceus philippinus) to eggs of the White-throated Munia (Lonchura malabarica): 


relation to possible incipient brood parasitism". Zool. Anz. 220: 216-222) ಖ್ಯಾತ 
ಪಕ್ಚಿಕಜ್ಜ ಸಲೀಂ ಅಲಿಯವರು ಈ ರಾಟಿವಾಳದ ಗೂಡು ಆಕುಮಿಸುವ ಗುಣವನ್ನು 
ವಿವರಿಸಿದ್ದಾರೆ. (ಹೆಚ್ಚಿನ ಮಾಹಿತಿಗಾಗಿ - Ali Salim; Ambedkar, Vijaykumar C. (1956). 
"Notes on the Baya Weaver Bird, Ploceus philippinus Linn". J. Bombay Nat. Hist. Soc. 
53 (3): 381-389) ಇದನ್ನು ಒಂದು ಪ್ರಾಕೃತಿಕ ಬನಿಯಮವೆಂದೇ ಒಪ್ಪೋಣ. ಮುನಿಯ 
ಹಕ್ಕಿಯ ಈ ಅಪರೂಪದ ನಡವಳಿಕೆಯ ಹಿಂದೆ ನಿಸರ್ಗದ ಅದ್ಯಾವ ಪ್ರಕ್ರಿಯೆ ಅಡಗಿದೆಯೋ 
ಯಾರಿಗೆ ಗೊತ್ತು!!! 


(9 ಕಾನನ ಅಕಬರ 2021 | ಯಗಗ ಗ ಗಿ 


ಆದರೆ ಇಂತಹ ಪರಾವಲಂಬಿ ಗುಣವನ್ನು ನಮ್ಮ ಸುತ್ತಮುತ್ತ ಒಂದಷ್ಟು ಜನರು 
ಅನುಸರಿಸುತ್ತಿರುವುದನ್ನು ಇತ್ತೀಚಿನ ದಿನಗಳಲ್ಲಿ ಕಾಣುತ್ತಿದ್ದೇವೆ. ಸಾಲಸೋಲ ಮಾಡಿ, ಇದ್ದ 
ಒಡವೆ ಆಭರಣಗಳನ್ನೆಲ್ಲಾ ಗಿರವಿ ಇಟ್ಟು, ಆಪ್ತರ ಬಳಿ ಕೈ ಸಾಲ ಮಾಡಿ, ಹಗಲು-ರಾತ್ರಿ, 
ಬಿಸಿಲು-ಮಳೆ ಎನ್ನದೇ, ಆರೋಗ್ಯದ ಕಾಳಜಿಯನ್ನೂ ಮರೆತು ಜನರು ಮನೆ ಕಟ್ಟುತ್ತಾರೆ. 
ತಮ್ಮ ಜೀವಮಾನದ ಕೂಡಿಟ್ಟಿ ಹಣವನ್ನೆಲ್ಲಾ ಇದಕ್ಕ ತಂದು ಸುರಿಯುತ್ತಾರೆ. ಆದರೆ ನಮ್ಮ 
ನಡುವೆಯೂ ಈ ಮುನಿಯ ಹಕ್ಕಿಯ೦ತವರು ಇರುತ್ತಾರೆ ಎಂಬುದು ಕಹಿ ಸತ್ಯ. ತಮ್ಮ 
ಕುತಂತ್ರದಿಂದ, ತೋಳ್ಳಲದಿ೦ದ, ಬಲವಂತದಿಂದ ಯಾರೋ ಕಟ್ಟೆದಮನೆಯನ್ನು ರಿಯಲ್‌ 
ಎಸ್ಟೇಟ್‌ ಮಾಫಿಯಾದ ಹೆಸರಲ್ಲಿ ಆಕ್ರಮಿಸಿಕೊಂಡು ಅವರನ್ನು ಬೀದಿಗೆ ತಳ್ಳಿದಂತಹ 
ಅನೇಕ ಉದಾಹರಣೆಗಳನ್ನು ಆಗೀಗ ಕೇಳುತ್ತಿರುತ್ತೇವೆ, ಕಾಣುತ್ತಿರುತ್ತೇವೆ. ಇಂತಹ 
"ಮುಬಿಯನ ಮಾದರಿ" ಯನ್ನು ಅನುಸರಿಸಿ ಬದುಕುವವರ ನಡುವೆ ನಾವು 
ಎಚ್ಚರಿಕಯಿ೦ದಲೇ ಬದುಕಬೇಕು. 


(ಅ೦ದ ಹಾಗೆ ಎಲ್ಲಾ ರಾಟವಾಳ ಹಕ್ಕಿಗಳೂ ಹೀಗೆಯೇ ಬದುಕುವುದಿಲ್ಲ, ಬಹುತೇಕ 
ಅವು ಕೂಡ ತಮ್ಮ ಸ್ವಂತಗೂಡನ್ನು ತಾವೇ ನಿರ್ಮಿಸುತ್ತವೆ) 


© ಶ್ರೀಕಾಂತ್‌ ಎ. ವಿ. ತ ಕಾ 


ಅನ್ನ ಎ ವಿ. 


ಶಿವಮೊಗ, ಜಿಲ್ಲೆ 


| 10 ಕಾನನ - ಅಕ್ನೋಬರ್‌ 2021 | ಕಾನನ - ಅಕ್ಟೋಬರ್‌ 2021 


ಅಡಾ. ಎಸ್‌. ಶಿಶುಪಾಲ 


ಖಮಿ೦ಚುಳ್ಳಿಗಳು ಅಪ್ರತಿಮ ಬೇಟೆಗಾರ ಹಕ್ಕಿಗಳು. ನೋಡಲು ಸುಂದರ ಮತ್ತು 
ಬೇಟೆಯಾಡುವಾಗ ಬಲು ಚತುರ. ಮಿ೦ಚುಳ್ಳಿಗಳಲ್ಲಿ ಹಲವಾರು ಪ್ರಭೇದಗಳಿದ್ದರೂ 
ಸಾಮಾನ್ಯವಾಗಿ ನಮಗೆ ಕಾಣ ಸಿಗುವುದು ಗದ್ದೆ ಮಿಂಚುಳ್ಳಿ (White-throated kingfisher; 
Halcyon capensis). ಅಚ್ಚ ನೀಲಿ ಬಣ್ಣದ ಬೆನ್ನು ಮತ್ತು ಬಾಲದ ರೆಕ್ಕೆ. ಕಡು-ಕ೦ದು ಬಣ್ಣದ 
ತಲೆ, ಕುತ್ತಿಗೆಯ ಹಿಂಭಾಗ ಮತ್ತು ಕಳಮೈ. ಗಂಟಿಲು ಮತ್ತು ಎದೆಯ ಭಾಗ ಅಚ್ಚ ಬಿಳಿ. 
ಗಟ್ಟೆಮುಟ್ಟಾದ ಉದ್ದ, ದಪ್ಪ ಮತ್ತು ಚೂಪಾದ ಕೆ೦ಪು ಕೊಕ್ಕಿರುವ ಚೆ೦ದದ ಹಕ್ಕಿ. ಗಂಡು 
ಹೆಣ್ಣುಗಳಲ್ಲಿ ನೋಡಲು ವ್ಯತ್ಯಾಸವಿಲ್ಲ. ಹರಟೆಯಂತೆ ಜೆಕ್‌-ಎಕ್‌-ಎಕ್‌-ಎಕ್‌---- 
ನಿರಂತರ ಕೂಗು. ಹಾರುವಾಗಲೂ ಇದೇ ಕೂಗು. ಮೀನು-ಶಿಕಾರಿ ಎಂದು ಹೆಸರಿದ್ದರೂ 
ಚೇಳು, ಹಲ್ಲಿ, ಹಾವುರಾಣಿ, ಓತಿಕ್ಯಾತ, ಏಡಿ, ಮಿಡತೆ ಮು೦ತಾದವುಗಳನ್ನು ತಿನ್ನುತ್ತದೆ. 

ಸಂತಾನಾಭಿವೃದ್ಧಿಯ ಸಮಯ 
ಮಾರ್ಚ್‌ ವಿ೦ದ ಜಾುಲೈವರೆಗೆ. ಹೆಣ್ಣು 
ಗಂಡನ್ನು ಆಯ್ಕೆ ಮಾಡುವ ಸಮಯ. ಮೊನ್ನೆ 
ಮಾರ್ಚ್‌ ತಿಂಗಳ ಎರಡನೇ ವಾರದಲ್ಲಿ 
ದಾವಣಗೆರೆಯಲ್ಲಿ... ಪಕ್ಷಿ. ವೀಕ್ಷಣೆಯಲ್ಲಿ 
ತೊಡಗಿದ್ದ ನಮಗೆ ಉದ್ದ ಗೂಟದ ಮೇಲೆ 
ಕುಳಿತು ಜೋರಾಗಿ ಕೂಗುತ್ತಿದ್ದ ಗದ್ದೆ 
ಮಿಂಚುಳ್ಳಿ ಕಣ್ಣಿಗೆ ಬಿತ್ತು. ಅದರ ಸಡಗರ | 4 
ನೋಡಿದಾಗ ಸುತ್ತಲೂ ಏನೋ ವಿಸ್ಮಯ ನಡೆಯುತ್ತಿದೆ ಎ೦ದು ಅರಿತ ನಾವು ಅಲ್ಲೇ 
ಬದಿಯಲ್ಲಿ ನಿಂತೆವು. ಉತ್ತೇಜಿತ ಹಕ್ಕಿ ತನ್ನ ಬಾಲವನ್ನು ಸ್ವಲ್ಪವೇ ಕುಣಿಸಿ ಅಗಾಗ್ಗೆ 
ರೆಕ್ಕೆಯನ್ನು ಅಗಲಿಸಿ ತನ್ನ ಸೌಂದರ್ಯ ಪ್ರದರ್ಶಿಸುತ್ತಿತ್ತ. ಮೂರ್ನಾಲ್ಕು ಹಕ್ಕಿಗಳು 


11 ಕಾನನ - ಅಕ್ಟೋಬರ್‌ 2021 


ಅಡಾ. ಎಸ್‌. ಶಿಶುಷಾಲ 


ದೊಡ್ಡದಾಗಿ ಅರಚುತ್ತಾ ಆಚೀಚೆ ಹಾರುತ್ತಿದ್ದವು. ಮಧ್ಯದಲ್ಲಿ ಒಂದು ಹಕ್ಕಿಯಿ೦ದ ಸಣ್ಣ 
ಕೂಗು ಆಹ್ವಾನದಂತಿತ್ತು. ಅಲ್ಲಲ್ಲಿ ಇದ್ದ ಬೇರೆ ಮಿ೦ಚುಳ್ಳಿಗಳು ಗಳಿಗೆಗೊ೦ದು ಬಾರಿ ತಮ್ಮ 
ರೆಕ್ಕ.. ತೋರಿಸುತ್ತಿದ್ದುದ್ದನ್ನು. ಕ೦ಡಾಗ ದೇಹಧಾಡ್ಯ. ಸ್ಪರ್ಧೆಯ ಯುವಕರು 
ನೆನಪಾಗುತ್ತಿದ್ದರು. ನೋಡಿದರೆ ಒಟ್ಟು ಆರು ಮಿ೦ಚುಳ್ಳಿಗಳಿದ್ದವು. ಯಾರು ಗಂಡು ಯಾರು 
ಹೆಣ್ಣು ಎ೦ದು ತಿಳಿಯಲಾಗದಿದ್ದರೂ ಹಣ್ಣನ್ನು ಮೆಚ್ಚಿಸಲು ಗಂಡು ಮಾಡುವ ಪ್ರಣಯದ 
ಮುಂಚಿನಾಟಿ ನನ್ನ ಕ್ಯಾಮೆರಾದಲ್ಲಿ ಸೆರೆಯಾಯಿತು. ಗ೦ಡು ತನ್ನ ರೆಕ್ಕೆಗಳನ್ನು ಅಗಲಿಸಿ 
ಬಿಳಿಯ ಮಚ್ಚೆಯನ್ನು ತೋರಿಸುತ್ತಾ ತನ್ನ ಬಾಹುಬಲದ ಶಕ್ತಿ ಪ್ರದರ್ಶನ ಮಾಡುತ್ತಾನೆ. 
ಹೆಣ್ಣನ್ನು ಓಲೈಸಲು ಗಂಡು ತೋರುವ ಉತ್ಸಾಹ/ಉಮೇದು ಮತ್ತು ರೋಚಕತೆಯನ್ನು 
ವರ್ಣಿಸಲು ಪದಗಳೆ ಸಾಲದು. ಯಾರು ಎಲ್ಲಿದ್ದಾರೆ, ಏನು ಮಾಡುತ್ತಾರೆ ಮತ್ತು ಯಾವ ಕಡೆ 
ಹಾರುತ್ತಾರೆ ಎ೦ಬುದೇ ತಿಳಿಯುತ್ತಿರಲಿಲ್ಲ. ಅದರ ದೃಶ್ಯಾವಳಿಗಳು ತಮ್ಮ ಮುಂದಿವೆ. 


ಅ ಹಾ*ವಿಪ್‌. ಶಿಶುಪಾಲ 


A y ೫ i 1 ಥೆ Es ~~ 
ತನ್ನ ಮೈಮಾಟ ಪ್ರದರ್ಶಿಸುವ ಗ೦ಡು ತಾನು ಈಗಾಗಲೇ ಕೆರೆ, ನದಿ ಅಥವಾ ಗದ್ದೆ 
ಬದಿಯ ಮಣ್ಣಿನ ಗೋಡೆಯಂತಿರುವ ಜಾಗದಲ್ಲಿ ಸುರ೦ಗ ಮಾಡಿ ಹೆಣ್ಣಿಗೆ ತಾನು ನಿನ್ನ 
ಮಕ್ಕಳ ತಂದೆಯಾಗಲು ಯೋಗ್ಯವೆಂದು ಸಾಬೀತು ಮಾಡಬೇಕು. ಆ ಸುರಂಗದ ಗೂಡನ್ನು 
ಹೆಣ್ಣು ಪರೀಕ್ಷಿಸಿ ಯೋಗ್ಯ ಗಂಡನ್ನು ಆಯ್ಕೆ ಮಾಡಬೇಕು. ಇಷ್ಟಕ್ಕೆ ವರ ಪರೀಕ್ಷೆ 
ಮುಗಿಯುವುದಿಲ್ಲ. ಗ೦ಡು ತನ್ನನ್ನು ಆಯ್ಕೆ ಮಾಡಬೇಕಾದ ಹೆಣ್ಣಿಗೆ ರುಚಿಯಾದ 
ತಿನಿಸುಗಳನ್ನು ಕೊಡಬೇಕು. ಯಾವ ಗಂಡು ಒಳ್ಳೆಯ ದೇಹ, ಗೂಡು ಮಾಡುವ ತಾಕತ್ತು 
ಮತ್ತು ಶಿಕಾರಿ ಮಾಡಿ ಒಳ್ಳೆಯ ಆಹಾರವನ್ನು ತಂದು ಕೊಡುವಲ್ಲಿ ಯಶಸ್ವಿಯಾಗುತ್ತದೋ 
ಅಂತವನನ್ನು ಮೆಚ್ಚಿ. ಹೆಣ್ಣು ತನ್ನನ್ನು ಅವನಿಗೆ. ಸಮರ್ಪಿಸಿಕೊಳ್ಳುತ್ತಾಳೆ. 
ತನಗಿಷ್ಟವಾಗದವರು ಹತ್ತಿರ ಬಂದರೆ ಕೂೋಪಿಸಿಕೂಳ್ಳುತ್ತಾಳೆ. ಅ೦ತಹವರಿ೦ದ ದೂರ 
ಹೋಗುತ್ತಾಳೆ. ಇಲ್ಲಿದ್ದ ಹೆಣ್ಣು ಯಾರಿಗೆ ಒಲಿದಳು ಎ೦ಬುದು ಮಾತ್ರ ತಿಳಿಯಲಿಲ್ಲ. 
ಆಯ್ಕೆಯಾದ ಗ೦ಡಿನೊಡನೆ ಉದ್ದದ ಸುರಂಗ ಗೂಡನ್ನು ಪೂರ್ತಿ ಮಾಡಿ ಅವನೊಂದಿಗೆ 
ಕೂಡಿದ ನಂತರ ಹೆಣ್ಣು ನಾಲ್ಕರಿಂದ ಏಳು ಮೊಟ್ಟೆಗಳನ್ನಿಡುತ್ತಾಳೆ. ಮೊಟ್ಟೆಗಳಿಗೆ ಕಾವು 
ಕೊಡುವುದರಲ್ಲಿ ಮತ್ತು ಮರಿಗಳ ಪೋಷಣೆಯಲ್ಲಿ ತಂದೆ-ತಾಯಿಯರಿಬ್ಬರೂ 
ಸಮಭಾಗಿಗಳು. ಈ ವಿಸ್ಮಯ ಲೋಕದ ಮಿ೦ಚುಳ್ಳಿಗಳ ಪ್ರಣಯದಾಟ ನೋಡಿದ 
ಸಂತೋಷದಲ್ಲಿ ನಾವು ಭಾಗಿಗಳಾದೆವು. 


ಲೇಖನ: ಡಾ. ಎಸ್‌. ಶಿಶುಪಾಲ 
ದಾವಣಗೆರೆ ಜಿಲ್ಲೆ 


12 ಕಾನನ ಅಕ್ಟೋಬರ್‌ 20]. ಗಗೆಗೆಗಯಗೃನ್ದೆಯಗೆ್ಷಿಣಯಯಗಯದಯೃಯೃಓಯಗಯಗಯಗಯಗಯ | 


ಸ್ರಕೃತಿಯ 2 ಜಟ ಶಕ್ರ 


ನಾವು ನಮ್ಮ ಸುತ್ತಲಿನ ಪರಿಸರದಲ್ಲಿ 
ಅನೇಕ ಜೀವಿಗಳನ್ನು ನೋಡುತೇವೆ. 
ಪ್ರತಿಯೊಂದು ಜೀವಿಯೂ ತನ್ನದೇ ಆದ 
ವಿಶಿಷ್ಟ ರೀತಿಯ ಜೀವನ ಚಕ್ರವನ್ನು 
ಹೊಂದಿದೆ. ಈ ಜೀವನ ಚಕ್ರದಲ್ಲಿ ಹುಟ್ಟು 
ಒಂದು ಭಾಗವಾದರೆ, ಸಾವು ಕೂಡ ಒಂದು 
ಭಾಗವೇ. ಎರಡಕ್ಕೂ ಒ೦ದು ಪರಿಪೂರ್ಣವಾದ 
ಅರ್ಥವಂತು ಇದ್ದೇ ಇದೆ. ಒಂದು ಜೀವಿಯ 
ಹುಟ್ಟೆನಿಂದ ಪರಿಸರಕ್ಕೆ ಎಷ್ಟು 
ಉಪಯೋಗವೋ, ಸಾವಿನಿಂದ ಕೂಡ ಅಷ್ಟೇ 
ಉಪಯೋಗವಿದೆ. ಪರಿಸರ ಪ್ರೇಮಿಯಾದ 
ನಾನು ಎಲ್ಲಿ ಹೋದರು ಮೊದಲು 
ಹುಡುಕುವುದು ಅಲ್ಲಿನ ಜೀವ ಸ೦ಕುಲವನ್ನೇ.. 


ಅಂತೆಯೇ ಒಂದು ದಿನ ಸಾಗರದ ಎಲ್‌. ಬಿ ಕಾಲೇಜಿನ ವಿದ್ಯಾರ್ಥಿ ನಿಲಯದಲ್ಲಿ 
ವಿಹರಿಸುತ್ತಿದ್ದಾಗ ಅಕಸ್ಮಾತಾಗಿ ಲಿಂಬೆ ಗಿಡದಲ್ಲಿ ಹಸಿರು ಬಣ್ಣದ ಕಂಬಳಿ ಹುಳುವನ್ನು 
(Caterpilla) ನೋಡಿದೆ. ಹಾಗೆಯೇ ಪ್ರತಿ ದಿನ ಒ೦ದು ಬಾರಿ ಅದನ್ನು ಗಮನಿಸುವುದು ಕೂಡ 
ನನ್ನ ದಿನ ನಿತ್ಯದ ರೂಢಿಯಾಯಿತು. ದಿನ ಕಳೆಯುತ್ತಿದ್ದಂತೆ ಕಂಬಳಿ ಹುಳು ತನ್ನ ಆಕಾರ 
ಮತ್ತು ರೂಪದಲ್ಲಿ ಬದಲಾಗಿ. ಪೊರೆಹುಳು . (೧8008) ಹಂತವನ್ನು ತಲುಪಿಯೇ 
ಬಿಟ್ಟೆತು(13/12/2020 ರಂದು). ಮೊದಲು ಹಚ್ಚ ಹಸಿರು ಬಣ್ಣದ್ದಾಗಿದ್ದ ಪೊರೆಹುಳುವಿನ 
ಬಣ್ಣ ದಿನದಿ೦ದ ದಿನಕ್ಕೆ ಬದಲಾಗತೊಡಗಿತು. ಸುಮಾರು 17 ದಿನಗಳಾದ ಮೇಲೆ 
(30/12/2020 ರ ಹೊತ್ತಿಗೆ) ಅದರ ಬಣ್ಣ ಕಪ್ಪು ಮಿಶ್ರಿತ ತಿಳಿ ಕ೦ದು ಬಣ್ಣದ್ದಾಗಿತ್ತು. 


ನನಗೆ ಇದು ಯಾವಾಗ ಚಿಟ್ಟೆಯಾಗತ್ತೊ, 
ಯಾವ ಚಿಟ್ಟೆಯಾಗತ್ತೊ ಎ೦ಬ ಕುತೂಹಲ. 
ಅಚಾನಕ್ಕಾಗಿ ನಾಲ್ಕು ದಿನವಾದ ಮೇಲೆ 
(03/01/2021 ರ ಬೆಳೆಗ್ಗೆ) ಗುಲಾಬಿ ಮಿಶ್ರಿತ 
ಕಂಪು, ಕಪ್ಪು. ಮತ್ತು ಬಿಳಿ ಬಣ್ಣಗಳ 
ರೆಕ್ಕೆಹೊದ್ದು. ತನ್ನ ಪ್ಯೂಪಾದ ಮೇಲೆ 
ಕುಳಿತ್ತಿದ್ದಳು ಕಸೂರಿ ಚಿಟ್ಟೆ (Common 
Mormon) ಚಿಟ್ಟೆ. ಮುದುರಿಕೂಂಡಿದ್ದ ತನ್ನ 
ರೆಕ್ಕೆಗಳನ್ನು ಬಿಚ್ಚಿ ಅನೇಕ ಬಾರಿ ಹಾರಲು 
ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಇನ್ನೂ 
ಸೂರ್ಯನ ಬಿಸಿಲು ಬೀಳದ ಕಾರಣ ರೆಕ್ಕೆಗಳಿಗೆ 


| 13 ಕಾನನ - ಅಕ್ಟೋಬರ್‌ 2021 | ಕಾನನ - ಅಕ್ಟೋಬರ್‌ 2021 


© ಸೌಮ್ಯ ಅಭಿನಂದನ್‌ 


ಸೂರ್ಯನ ಶಾಖ ಸಿಗದೆ, ಹಾರಲು ರೆಕ್ಕೆಗಳು ಸ್ಪಂದಿಸುತ್ತಿರಲಿಲ್ಲ. ನೋಡ ನೋಡುತ್ತಿದ್ದಂತೆ 
ಕಾಮನ್‌ ಮಾರ್ಮೊನ್‌ ಜಿಟ್ಟೆಯು ಹಾರಲು ಶಕ್ತಿ ಸಾಲದೆ ಕೆಳಗೆ ಇದ್ದ ಕಟ್ಟೆರುವೆಗಳ 
ರಾಶಿಯ ಮೇಲೆ ಬಿದ್ದಿತು. ಕಟ್ಟಿರುವೆಗಳು ಮುತ್ತಿಕೊ೦ಡವು. ಚಿಟ್ನೆಯು ಒದ್ದಾಡಿ 
ಕ್ಷಣಾರ್ಧದಲ್ಲಿ ತನ್ನ ಒದ್ದಾಟವನ್ನು ನಿಲ್ಲಿಸಿಯೇ ಬಿಟ್ಟಿತು! 

ಹೀಗೆ ಒಂದು ಜೀವಿಯ ಬದುಕು ತನ್ನ ಕರ್ತವ್ಯ ವಿಭಾಯಿಸುವುದರೊಳಗೇ 
ಅಂತ್ಯವಾಯಿತು. ಅಂತೆಯೇ ಯಾವುದೋ ಒಂದು ಜೀವಿಯ ಹುಟ್ಟು ಇನ್ಯಾವುದೋ 
ಒ೦ದು ಜೀವಿಯ ಆಹಾರವಾಗಿರುತ್ತದೆ. ಇದೇ ತಾನೆ ಎಲ್ಲಾ ಜೀವಿಗಳು ಒಪ್ಪ್ಬಿಕೊಳ್ಳಲೇಬೇಕಾದ 
ಪ್ರಕೃತಿಯ ನಿಯಮ. 


kK © ಸೌಮ್ಯ ಅಭಿನಂದನ್‌ 


ಲೇಖನ: ಸೌಮ್ಯ ಅಭಿನಂದನ್‌ 
ಶಿವಮೊಗ, ಜಿಲ್ಲೆ 


© Leafcutter_ants 


ನಾನು: ಮಾ... ಸಕ್ರೆ ಏವಿಕ್ಕೆ ಇರ್ವೆಗೆ ಹಾಕ್ತಾ ಇದ್ಯಾ? 

ಅಮ್ಮ : ಅವು ಒಳ್ಳೆ ಇರ್ವೆ ಕಣೋ 

ನಾನು: ಒಳ್ಳೆ ಇರ್ವೆ ನಾ, ಎಲ್ಲಾ ಇರುವೆಗಳು ಕಚವೆ ತಾನೆ? 

ಅಮ್ಮ : ಇವು ಕಪ್ಪಿರ್ವೆ ಕಚ್ಚಲ್ಲ. ಒಳ್ಳೇವು, ಸಕ) ತಗೊಂಡು ಹೋಗ್ಟಿಡ್ತಾವೆ ನೋಡ್ಕೋ 


ಹೀಗೆ ಸಣ್ಣ ಕಪ್ಪು ಬಣ್ಣದ ಒಂದು ಪ್ರಭೇದದ ಇರುವೆ ಕಂಡರೆ ನನ್ನ ಅಮ್ಮ, ಅಡುಗೆ 
ಮಾಡುವ ಮಧ್ಯದಲ್ಲೂ ಬಿಡುವು ಮಾಡಿಕೊಂಡು ಹೋಗಿ ಸಕ್ಕರೆ ಹಾಕುತ್ತಿದ್ದಳು. ಆಗಲಿ೦ದ 
ಅಂತಹ ಇರುವೆ ನಮಗೆ ಒಳ್ಳೆ ಇರುವೆ. ಇದಕ್ಕ ಅಭಿಮುಖವಾಗಿ ಅಮ್ಮನ ಇನ್ನೊಂದು 
ಮುಖವಿದೆ. ಮು೦ದೆ ನೋಡಿ, ಆಗ ಊರಿನಲ್ಲಿ ಎಲ್ಲಾ ಮನೆಗಳು ಹೆ೦ಚಿನ ಮನೆಗಳಾಗಿದ್ದವು. 
ಮನೆಯ ಒಳಗೆ ನೆಲ ಮಣ್ಣಿನದ್ದಾಗಿತ್ತು. ಹಸುವಿನ ಸಗಣಿಯಿಂದ ಪ್ರತೀ ಶುಕ್ರವಾರ 
ಸಾರಿಸುವುದರಿ೦ದ ಕೆಲವು ಸೆಂಟೇಮೀಟರುಗಳಷ್ಟು ಆಳಕ್ಕೆ ಮಣ್ಣು ಹುದು? ರುತ್ತಿತ್ತು. ಚಾಪೆ 
ಹಾಸಿ ಮಲಗಿದರೂ ನೆಲದ ಅಂಕು ಡೊಂಕು ಅನುಭವಕ್ಕೆ ಬರುತ್ತಿತ್ತು. ಕೆಲವೊಮ್ಮೆ 
ನಿದ್ರೆಯಲ್ಲಿ ಅದರಿಂದಲೇ ಬೆಟ್ಟ ಗುಡ್ಡಗಳ ಮೇಲೆ ಓಡಾಡುವ ಹಾಗೆ ಆಗಿರುವುದು೦ಟು. 
ಹಾಗೆಯೇ ಕೆಲವೊಮ್ಮೆ ಯಾರೋ ಚುಚ್ಚಿ ಚುಚ್ಚಿ ಎಬ್ಬಿಸಿದ೦ತೆಯೂ ಆಗುತ್ತಿತ್ತು. ಬೆಳಿಗ್ಗೆ 
ಎದ್ದು ನೋಡಿದರೆ, ನಾವು ಹಾಸಿ ಮಲಗಿದ್ದ ಜಾಗದಲ್ಲಿ ಯಾವುದೋ ಒಂದು ಪ್ರಭೇದದ 
ಇರುವೆ ಮಣ್ಣಿನಲ್ಲಿ ಗೂಡು ಮಾಡಿ ಕೇವಲ ಒಂದೇ ಒಂದು ಸಣ್ಣ ರಂಧ್ರವನ್ನು ತನ್ನ 
ಹೆಬ್ಬಾಗಿಲಾಗಿ ಮಾಡಿಕೊಂಡಿರುವುದು ಕಾಣುತ್ತಿತ್ತು. ಅಮ್ಮರಿಗೆ ಬೆಳಿಗ್ಗೆಯ ವರದಿಯಲ್ಲಿ ಈ 
ವಿಷಯ ತಿಳಿಸಿದ ಕೂಡಲೇ ದೇವರ ಫೋಟೋ ಬಳಿ ಹೋಗಿ ಅರಿಶಿನ ತ೦ದು ಆ ಇರುವೆಯ 
ಗೂಡಿನ ಸುತ್ತ ಉದುರಿಸುತ್ತಿದ್ದಳು. ಅದೇಕೆ ಎಂದು ಕೇಳಿದರೆ, ಇವು ಕಚ್ಚುವ ಇರುವೆ ಅದಕ್ಕ 


| 15 ಕಾನನ - ಅಕ್ನೋಬರ್‌ 2021 | ಕಾನನ - ಅಕ್ಟೋಬರ್‌ 2021 


ಸಾಯಲಿ ಎಂದು ಅರಿಶಿನ ಹಾಕಿದ್ದೇನೆ, ಎನ್ನುವಳು. ಕೆಲವೊಮ್ಮೆ ಗೂಡು ದೊಡ್ಡದಿರುತ್ತಿತ್ತು, 
ಇರುವೆಗಳೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ತಮ್ಮ ಕೆಲಸದಲ್ಲಿ ಎಂದಿನಂತೆ 
ಮುಳುಗಿರುತ್ತಿದ್ದವು. ಅಂತಹದ್ದೇನಾದರೂ ಅಮ್ಮವಖಿಗೆ ಕಂಡುಬಿಟ್ಟಿರೆ ಮುಗಿಯಿತು. ನನ್ನ 
ಮನೆಯೊಳಗೆ ವಿಮ್ಮ ಸಾಮ್ರಾಜ್ಯವೋ ಎಂಬಂತೆ, ಹೋಗಿ ಮುಸರೆ ಬಟ್ಟೆಗೆ ಸೀಮೆ 
ಎಣ್ಣೆಯನ್ನು ಸೋಕಿಸಿ ತಂದು ಅದರ ಗೂಡಿನ ಬಳಿ ಹಾಕುತ್ತಿದ್ದಳು. ಆ ಸೀಮೆ ಎಣ್ಣೆಯ 
ವಾಸನೆಗೆ ಅವು ಜಾಗ ಖಾಲಿ ಮಾಡಲೇ ಬೇಕಿತ್ತು. ಎಲ್ಲೋ ಕೆಲವು ಮಾತ್ರ, ಮಾತು 
ಕೇಳದಿದ್ದಾಗ ಅವುಗಳ ಮೇಲೆ ಅಗ್ನಿ ಅಸ್ಪವನ್ನೂ ಪ್ರಯೋಗಿಸಿದ್ದುಂಟು. ಅರೇ, ಒಂದು ಸಣ್ಣ 
ಇರುವೆಗೆ ಇಷ್ಟೆಲ್ಲಾ ಕಷ್ಟಕೊಟ್ಟ್ಬು ಸಾಯಿಸಬೇಕ? ಎನ್ನುವುದಾದರೆ ಒಮ್ಮೆ ಅವುಗಳಿಂದ 
ಕಚ್ಚಿಸಿಕೂಳ್ಳಿ ತಿಳಿಯುತ್ತದೆ. 'ಮೂರ್ತಿ ಚಿಕ್ಕದಾದರೂ, ಕೀರ್ತಿ ದೊಡ್ಡದು' ಎ೦ಬ ಗಾದೆಯ 
ಅರ್ಥ ಖಂಡಿತ ಮನವರಿಕೆಯಾಗುತ್ತದೆ. ಕಟ್ಟಿರುವೆ ಅಥವಾ ಕೆಟ್ಟೆರುವೆ ಎಂದು ನಾವು 
ಕರೆಯುವ ದಪ್ಪದಾದ ಕಪ್ಪ ಇರುವೆ ಕಚ್ಚಿದರೆ ಜಮ ಕತ್ತರಿಯ ತುದಿಯಿಂದ 
ಕತ್ತರಿಸಿದ ಹಾಗೆ ಗಾಯವೂ ಆಗಿರುತ್ತದೆ. ನಾನು ಡಾ 
ನೋಡಿದ ಹಾಗೆ ಎಲ್ಲಾ ಇರುವೆಗಳೂ ಕಚ್ಚುತ್ತವೆ. 8 
ಅದು ಎಷ್ಟೇ ಸಣ್ಣದಿದ್ದರೂ ಸರಿ, ಎಷ್ಟೇ ೫ 
ದಪ್ಪದಿದ್ದರೂ ಸರಿ ಅಥವಾ ಎಷ್ಟೇ 
ವಿಚಿತ್ರವಿದ್ದರೂ ಸರಿ. ಹಾಗೆ ನೋಡಿದರೆ ಅಮ್ಮ ೫ 
ತೋರಿಸಿದ "ಆ " ಕಪ್ಪು ಇರುವೆ ಮಾತ್ರ ೫ 
ಇದುವರೆಗೂ ನನಗೆ ಕಚ್ಚಲಿಲ್ಲ. ಅದಕ್ಕೆಂದೇ ೫% 
ಇರಬೇಕು ಅಮ್ಮ ಅವುಗಳಿಗೆ "ದೇವರ ಇರುವೆ" 
ಎಂದು ಹೆಸರಿಟ್ಟು. ಸಕ್ಕರೆಯ ನೈವೇದ್ಯ 
ವೀಡುತ್ತಿದ್ದುದು. 

ಆದರೂ ಅಷ್ಟು ಸಣ್ಣ ಇರುವೆ ಇಷ್ಟು ದೊಡ್ಡ ದೇಹದ ಪ್ರಾಣಿಗೆ ಕಚ್ಚಿದರೆ ಹೇಗೆ ಇಷ್ಟು 
ನೋವಾಗುತ್ತದೆ? ಅಲ್ಲವೇ? ಇಲ್ಲೇನೋ ಇರಬೇಕು. ಇರುವೆಯೇ ಅಷ್ಟು ಸಣ್ಣ ಗಾತ್ರ, 
ಅದರಲ್ಲೂ ಅದರ ಮೂತಿಯ ಬಳಿ ಇರುವ ಆ ಸೂಕ್ಷ ಕೂಂಡಿಗಳಿಗೆ ಇಷ್ಟು ಶಕ್ತಿ ಹೇಗೆ 
ಬಂತು? ಏಕೆಂದರೆ ಚಿಕ್ಕಂದಿನಲ್ಲಿ ನಮ್ಮ ತಂದೆ ಅಥವಾ ತರಗತಿಯಲ್ಲಿ ಶಿಕ್ಷಕರು 
ಹೊಡೆಯುವ ಏಟಿಗೆ ಬೆತ್ತವೇ ಮುರಿದು ಹೋದ ನಿದರ್ಶನಗಳಿವೆ. ಹೀಗಿರುವಾಗ ಈ ಇರುವೆಗೆ 
ಹೇಗೆ ಸಾಧ್ಯ? ಎಂದಷ್ಟೇ ನನ್ನ ಪ್ರಶ್ನೆ. ನನ್ನ ಈ ಪ್ರಶ್ನೆಯನ್ನು ಸ್ವಲ್ಪ ಗಂಭೀರವಾಗಿಯೇ 
ತೆಗೆದುಕೊಂಡ ರಾಬರ್ಟ್‌ ಸ್ಕೋಫೀಲ್ಡ್‌ ಎಂಬ ಭೌತಶಾಸ್ತ್ರಜ್ಞ ಇದಕ್ಕೆ ಉತ್ತರವನ್ನು 
ಹುಡುಕುತ್ತಾ ಹೊರಟರು. ತಮ್ಮ ಅಧ್ಯಯನಕ್ಕಂದು 'ಎಲೆ ಕತರಿಸುವ' ಒಂದು ಇರುವೆಯ 
ಪ್ರಭೇದವನ್ನು ಆರಿಸಿಕೊಂಡರು. ಆ ಇರುವೆಗಳ ಅಷ್ಟು ಚೂಪಾದ ಮತ್ತು ಬಲವಾದ 
ಕತ್ತರಿಯ ಬಾಯಿಗೆ ಮೂಲ ಅವುಗಳು ಮಾಡಲೃಲಟ್ನೆರುವ ವಸ್ತುಗಳಿ೦ದ. ಹೌದು, ಇಂತಹ 
ಇರುವೆಗಳ ಈ ಕತ್ತರಿಸುವ ಕೊಂಡಿಗಳು ಕೇವಲ ಜೀವಕೋಶಗಳಿಂದ ಮಾತ್ರ ಆಗಿರದೆ, 
ಅದರಲ್ಲಿ ಸತು (2Nಲ) ಮತ್ತು ಮ್ಯಾಂಗನೀಸ್‌ ನಂತಹ ಲೋಹಗಳು ಇರುತ್ತವೆ. 
ಅದರಿಂದಾಗಿಯೇ ಅವುಗಳಿಗೆ ಅಷ್ಟು ಬಲವಿರುತ್ತದೆ ಹಾಗೂ ಶಕ್ತಿಯುತವಾಗಿರುತ್ತವೆ. ಆದರೆ 


16 ಕಾನನ - ಅಕ್ಟೋಬರ್‌ 2021 .. ಯ ಬೆ 0 0 ಯ |! 


© ant-ants-eat-nature 


ಇರುವೆಗಳ ಕತ್ತರಿಸುವ ಕಾರ್ಯಕ್ಕ ಇಂತಹ "ಲೋಹದ ಸ್ಥಾಯು'ಗಳಿದ್ದರೆ ಸಾಲದು ಜೊತೆಗೆ 
ಹಲ್ಲುಗಳ೦ಂತಹ ರಚನೆಯೂ ಇದೆ. ಇರುವೆಗಳಂತಹ ಕೀಟಗಳಿಗೆ. ಲೋಹದ 
ಸ್ನಾಯುಗಳಿರುತವೆ ಎಂದು ಈ ಹಿಂದೆಯೂ ಕಲವು ಸಂಶೋಧನೆಗಳು ಹೇಳಿವೆ. ಆದರೆ ಈ 
ಎಲೆ ಕತ್ತರಿಸುವ ಇರುವೆ ಕೊಂಚ ವಿಶೇಷ. ಅದು ಹೇಗೆಂದರೆ, ಈ ಇರುವೆಗಳಲ್ಲಿ ಹಿಂದೆ 
ಹೇಳಿದ ಹಾಗೆ ಕೇವಲ ಲೋಹದ ಸ್ನಾಯುಗಳು ಮಾತ್ರವಲ್ಲದೇ ಆ ಕೊಂಡಿಗಳಲ್ಲಿ ಚೂಪಾದ 
ಹಲ್ಲಿನಂತಹ ರಚನೆಗಳಿವೆ. 


ERAN saree 


ಈ ಹಲ್ಲಿನಂತಹ ರಚನೆಯ ಚೂಪಿನ 
ರಹಸ್ಯ ತಿಳಿಯಲು ಅದನ್ನು ವಿಶೇಷ 
ಸೂಕ್ಷ್ಮದರ್ಶಕದಲ್ಲಿ ನೋಡಲಾಯಿತು. 
ಅದರಲ್ಲಿ ಬಯಲಾದ ಸತ್ಯ ಅವುಗಳ ಚೂಪಿನ 
ಕಾರಣವನ್ನೂ ಹೇಳಿಬಿಟ್ಟವು. ಅದೇನೆ೦ದರೆ, 
ಅವುಗಳ ಕೊ೦ಡಿಯಲ್ಲಿದ್ದ ಅದೇ ಸತು ಮತ್ತು 
ಮ್ಯಾಂಗನೀಸ್‌ ಲೋಹಗಳು ಇಲ್ಲಿ 
ಕಂಡವಾದರೂ ಅವುಗಳ ಜೋಡಣೆ ಬೇರೆ ರೀತಿಯಲ್ಲಿತ್ತು. ಅಂದರೆ ಹಲ್ಲಿನಂತಹ 
ರಚನೆಯಲ್ಲಿ ಸತುವಿನ ಅಣುಗಳು ಏಕರೂಪವಾಗಿ (೧೦೧7೦೦6೧6೦೪) ಹರಡಿದ್ದವು. ಅಣುಗಳ 
ಗುಂಪುಗಳಾಗಿ (೧೧೮೬೧೬೨) ಅಲ್ಲ. ಇದರ ಫಲವಾಗಿ ಹಲ್ಲಿನಂತಹ ರಚನೆ ಹೆಚ್ಚು ಚೂಪಾದರೂ 
ಮುರಿಯುವ ತೊಂದರೆ ದೂರಾಯಿತು. ಖವಿಜಗಳಿ೦ದ ಮಾಡಿದ ಜೀವಿಯ ಹಲ್ಲುಗಳಿಗಿ೦ತ 
ಇವು ಎಷ್ಟೋ ಬಲವಾಗಿದ್ದವು ಹಾಗೂ ನೀಳವಾಗಿ ಚೂಪಾಗಿದ್ದವು. ಅದನ್ನೂ ತಿಳಿಯಲು 
ಚಿಟಿನ್‌ ಮತ್ತು ಕ್ಯಾಲ್ಕಿಯಮ್‌ ನಿ೦ದ ಮಾಡಿರುವಂತಹ ಎಷ್ಟೋ ಕೀಟಗಳ ಹೊರ 
ಕವಚಗಳಿಗಿಂತ ಇದು ಎರಡರಷ್ಟು ಬಲವಾಗಿತ್ತು. 'ಎಷ್ಟರ ಮಟ್ಟೆಗೆ ಎಂದರೆ ನಾವು 
ಬಳಸುವ ಲೋಹದ ಕತ್ತರಿ ಅಥವಾ ಚಾಕುವಿನ ಬಲಕ್ಕೆ ಸಮ' ಎನ್ನುತ್ತಾರೆ ರಾಬರ್ಟ್‌ 
ಸ್ಕೋಫೀಲ್ಡ್‌. ಇದೇ ಸಂಶೋಧನೆ ಹೇಳುವ ಹಾಗೆ ಈ ಲೋಹದ ಸ್ನಾಯುವಿನ ಹಲ್ಲಿನಂತಹ 
ರಚನೆಯ ಕಾರಣದಿಂದ 100% ಶಕ್ತಿ ಬಳಸಿ ಮಾಡುವ ಕೆಲಸವನ್ನು ಕೇವಲ 60% ಶಕ್ತಿಯನ್ನು 
ಬಳಸಿ ಮಾಡುವ ಸಾಮರ್ಥ್ಯ ಅದಕ್ಕಿದೆಯಂತೆ. ಇಂತಹ ಶಕ್ತಿಗಳಿ೦ದಲೇ ಇರಬೇಕು 
ಇರುವೆಗಳ ಕೈಗೆ ಎಟುಕದ ಆಹಾರ ಪದಾರ್ಥವೇ ಇಲ್ಲ ಎನಿಸುತ್ತದೆ. 
ಐರನ್‌ ಮ್ಯಾನ್‌, ಸೂಪರ್‌ ಮ್ಯಾನ್‌, ಬ್ಯಾಟ್‌ ಮ್ಯಾನ್‌ ಗಳಂತಹ ಲೋಹದಂತೆ 
ಶಕ್ತಿಯುಳ್ಳ ಮಾನವರನ್ನು ಸೃಷ್ಟಿಸಿ ಕೇವಲ ಸಿನೆಮಾಗಳಲ್ಲಿ ನೋಡಿ ಆನಂದಿಸುವವರು 
ನಾವು. ಅಂತಹ ಸೂಪರ್‌ ಇನ್ಸೆಕ್ಟ್‌ ಗಳನ್ನು ಪ್ರಕೃತಿ ಸಾವಿರ ಸಾವಿರ ಪ್ರಭೇದಗಳಲ್ಲಿ ನಮಗೆ 
ಅರಿವಿಗೆ ನಿಲುಕದ ಕಾಲದಲ್ಲೇ ಎಲ್ಲೋ ಸೃಷ್ಟಿಸಿಯಾಗಿದೆ. ಅದನ್ನು ನಾವು ಈಗೀಗ ನಮ್ಮ 
ನರಕೋಶಗಳಲ್ಲಿ ಸೇರಿಸಿಕೊಳ್ಳುತ್ತಿದ್ದೇವೆ. ಅಷ್ಟೇ. ಅದಕ್ಕೇ ಹೇಳುವುದು ಯಾವುದೂ 
ಯಕಃಶ್ಚಿತವಲ್ಲ. 


[` : ಜೈಕುಮಾರ್‌ ಆರ್‌. 
ಮೂಲ ಲೇಖನ: ScienceNewsforStudents ತಳ ಲೇಖನ ಕು ಆ 
ಡಬ್ಲ್ಯೂ. ಸಿ. ಜಿ. ಬೆ೦ಗಳೂರು ಜಿಲ್ಲೆ 


17 ಕಾನನ ಅಕ್ಟೋಬರ್‌ 200॥ |.  ಗಣಯಣಯಯೃಗಯದಯಗೃೀ್ರೆಗಯಗೃ್ರಿಂೆಣೂಿೆಣಿಯಗಗಯಗಗಂಯಂ!! 


ಕ |. 
“MW 
ಸ ಜಿ 
ತೆ ||/ 


ನಾ ಬರೀ ಚಿತ್ರವಲ್ಲ ಅಣ್ಣ ಏ 7 


ನೋಡು ಇರುವ ರಕ ಕೆ೦ಪು 
ಪದರದಿ 


ಅತ್ತರಿನ ಧಾತುನಾ ಬ 
ನಾ ಬರೀ ಚಿತ್ರವಲ್ಲ ಅಣ್ಣ 
ಔಷಧದೊಳಗೂ ನುಸಿಳಿಹ. 


ಮುಳ್ಳು ರಾಣಿನ್ರಾ.. ಮಾ | 


ನವಾಬಲಾಲರ 
ಲಾಲನೆಯೊಳು ಬೆಳೆದ '` 
ಗುಲಾಬಿ ನಾನು 

ಒಳಗಣ್ಣೊಳು ಕಾಣು 


ನಾ ಬರೀ ಚಿತ್ರವಲ್ಲ ಅಣ್ಣ 


© Public Domain 


ಸ್ಥಿ ಗೊಷ್ನಸ್‌ ಏಡಿ ಜೇಡ ಅ ವಿಪಿನ್‌ ಬಾಳಿಗಾ 


ಸ್ಟಿಗೊಪ್ಲಸ್‌ ಕಡಿ ಜೇಡಗಳು(50100016 Crab Spiders) ಇರುವೆಗಳನ್ನು 
ಹಿಡಿಯುವಲ್ಲಿ ಪರಿಣಿತಿ ಹೊ೦ದಿರುವ ನಿಷ್ಣಾತ ಬೇಟಿಗಾರರು. ಜಿರ್ಡಾನ್‌ನ ಜಿಗಿಯುವ 
ಇರುವೆಗಳು ಸಹ ಪ್ರಬಲವಾದ ಏಕಾಂಗಿ ಬೇಟೆಗಾರರಾಗಿದ್ದು, ಮಿಡತೆಗಳ೦ತಹ ದೊಡ್ಡ 
ಬೇಟೆಯನ್ನು ಏಕಾಂಗಿಯಾಗಿ ಉರುಳಿಸುವ ಹಾಗೂ ಹಾರುವ ಕೀಟಗಳನ್ನು ಹಿಡಿಯುವ 
ಸಾಮರ್ಥ್ಯವನ್ನು ಹೊಂದಿದೆ. ಆದರೂ ಈ ಏಡಿ ಜೇಡಗಳು ಜೆರ್ಡಾನ್‌ ಜಿಗಿಯುವ 
ಇರುವೆಯನ್ನು ಹಿಡಿದಿದ್ದ ಪರಿ ನಮ್ಮಲ್ಲಿ ಆಶ್ಚರ್ಯವನ್ನುಂ೦ಟುಮಾಡಿತು. ಈ ಅದ್ಭುತ 
ಕ್ಷಣವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ನಾವು ಹರ ಸಾಹಸವನ್ನೇ ಪಡಬೇಕಾಯಿತು. 
ಹುಲ್ಲುಗಾವಲಿನ ಮಧ್ಯದಲ್ಲಿನ ಒ೦ದು ಸಣ್ಣ ಹುಲ್ಲಿನ ಮೇಲೆ ಜೆರ್ಡಾನ್‌ ಇರುವೆಯನ್ನು 
ಹಿಡಿದಿದ್ದ ಈ ಏಡಿ ಜೀಡವನ್ನು ಕ೦ಡ ನಾವು ಆ ಹುಲ್ಲು ಸ್ವಲ್ಪವೂ ಅಲುಗಾಡದಂತೆ ಹೊರ 
ತ೦ದು, ಒಂದು ಕೈನಲ್ಲಿ ಕ್ಯಾಮೆರಾ ಹಿಡಿದು ಮತ್ತೊಂದು ಕೈಯಲ್ಲಿ ಆ ಹುಲ್ಲನ್ನು ಹಿಡಿದು 2- 
3 ಫೋಟೋ ಕ್ಲಿಕ್ಕಿಸುವಲ್ಲಿ ಕೈ ಸೋತು ಹೋಗುತ್ತಿತ್ತು. ಆದರೂ ಈ ಅಪರೂಪದ ಕ್ಷಣವನ್ನು 
ಸೆರೆಹಿಡಿದು ನಿಧಾನಕ್ಕೆ ಆ ಜೀಡವನ್ನು ಮೊದಲಿದ್ದ ಜಾಗದಲ್ಲೇ ಬಿಡಲಾಯಿತು. ಆದರೂ 
ಅಷ್ಟು ಪ್ರಬಲ ಹೋರಾಟಗಾರ ಇರುವೆಯನ್ನು ಈ ಜೀಡ ಬೇಟೆಯಾಡಿದ ಪರಿಯನ್ನು 
ನೋಡಲಿಲ್ಲವಲ್ಲ ಎನ್ನುವ ಕೊರಗು ಈ ಫೋಟೋ ಕಂಡಾಗಲೆಲ್ಲಾ ಕಾಡುತ್ತದೆ. 
19 ಕಾನನ - ಅಕ್ಟೋಬರ್‌ 2021 


ಹೈಲಸ್‌ ಹಾರುವ ಜೇಡ 9 ವಿಪಿನ್‌ ಬಾಳಿಗಾ 

ಹೈಲಸ್‌ ಪ್ರಭೇದದಲ್ಲಿನ ಈ ಹಾರುವ ಜೇಡವು ಅದ್ಭುತ ಬೇಟೆಗಾರ. ಈ ಮೇಲಿನ 
ಚಿತ್ರವು ನನಗೆ ಸಿಕ್ಕ ಪರಿಯೇ ಆಕಸ್ಮಿಕ. ಒಂದು ದಿನ ಸಂಜೆ ನಾನು ಮನೆಯ ಮಹಡಿಯ 
ಮೇಲಿರುವ ಹೂಕುಂಡಗಳಲ್ಲಿ ಯಾವುದಾದರೂ ಕುತೂಹಲಕರ ಕೀಟಗಳು ಸಿಗಬಹುದೇ 
ಎಂದು ಪರಿಶೀಲಿಸುತ್ತಿದ್ದೆ. ಇದ್ದಕ್ಕಿದ್ದಂತೆ ಏನೋ ಬಂದು ಮಹಡಿಯ ಮೇಲೆ ನನಗಿಂತ 
ಕೆಲವೇ ಅಡಿಗಳಷ್ಟು ದೂರದಲ್ಲಿ ಬಿದ್ದಂತಾಯಿತು. ಸ್ವಲ್ಪ ಹತ್ತಿರ ಹೋಗಿ ನೋಡಿದಾಗ 
ತಿಳಿದದ್ದು. ಅವು ಸ೦ಯೋಗದಲ್ಲಿರುವ ಜೋಡಿ ನೊಣಗಳೆ೦ದು. ಹಾಗೆಯೇ ಆ 
ನೊಣಗಳನ್ನು ಗಮನಿಸುತ್ತಿದ್ದ ನನಗೆ ಅಲ್ಲಿರುವುದು ಎರಡಲ್ಲ, ಮೂರು ನೊಣ ಎನಿಸಿತು. 
ಅರೆ ಏನಿದು ಸಂಯೋಗ ಕ್ರಿಯೆಯಲ್ಲಿ ಮೂರು ನೊಣಗಳೇ? ವಿಚಿತ್ರವಾಗಿದೆಯಲ್ಲಾ! ಎಂದು 
ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ತಿಳಿಯಿತು. ಅಲ್ಲಿರುವ ಇನ್ನೊಂದು ಜೀವಿ 
ನೊಣವಲ್ಲ, ಜೀಡವೆಂದು! ಹೌದು ಸ೦ಲಯೋಗದಲ್ಲಿರುವ ಒಂದು ನೊಣದ ಹೊಟ್ಟೆಯನ್ನು 
ಈ ಹೈಲಸ್‌ ಪ್ರಭೇದದ ಜೇಡ ಗಟ್ನೆಯಾಗಿ ಹಿಡಿದಿತ್ತು. ಮುಂದೇನಾಗುತ್ತೋ 
ನೋಡೋಣವೆಂದು ನಾನು ಕುತೂಹಲದಿಂದ ನೋಡುತ್ತಾ ನಿಂತಿದ್ದೆ. ಆ ಜೋಡಿ 
ನೊಣಗಳು ಈ ಜೇಡವನ್ನು ಎತ್ತಿಕೊಂಡು ಒಂದೆರಡು ಅಡಿ ಮೇಲಕ್ಕೇ ಹಾರಿದವು. ಅಲ್ಲಿಯೇ 
ಒ೦ದೆರಡು ಸುರಳಿ ಸುತ್ತಿದರೂ ಆ ಜೀಡ ತನ್ನ ಬಿಗಿಯನ್ನು ಸಡಲಿಸಲಿಲ್ಲ. ಅಲ್ಲಿಂದಲೇ 
ಎರಡೂ ನೊಣಗಳು ದೊಪ್ಪನೆ ಮತ್ತೇ ನೆಲದ ಮೇಲೆ ಬಿದ್ದು ಬೇರ್ಪಟ್ಟಿವು. ಆಗ ಜೀಡವು 
ಅವುಗಳಿ೦ದ ಬೇರ್ಪಟ್ಟು ಪೆಚ್ಚಾಗಿ ಅಲ್ಲೇ ಕುಳಿತಿತು. ಮೊಬೈಲ್‌ ಅಥವಾ ಕ್ಯಾಮೆರಾ ತರದೆ 
ಬರಿ ಗೈಲಿ ಬಂದಿದ್ದ ನಾನು ಈ ಅಪರೂಪದ ಕ್ಷಣವನ್ನು ಸೆರೆಯಿಡಿಯಲು ಆಗಲಿಲ್ಲವಲ್ಲ 
ಎಂದು ಕೈ ಕೈ ಹಿಸುಕಿಕೊಂಡೆ. ಕಡೇ ಪಕ್ಷ ಈ ಜೀಡವನ್ನಾದರೂ ಚಿತ್ರಿಸೋಣವೆ೦ದು 
ಕ್ಯಾಮೆರಾ ತರಲು ಓಡಿದೆ, ಅದರ ಪ್ರತಿಫಲವೇ ಈ ಮೇಲಿನ ಚಿತ್ರ. 


20 ಕಾನನ ಅಕ್ಟೋಬರ್‌ 200॥ |. ಗದಣಣಗಗಣಗಯೃದೃೆದೆಗಗಯಗಯಗಯೆಯಗಯಗಯ್ಷಿಯಗೆಣದೆಂೀುಂ/( 


ಬಲೆ ಎಸೆಯುವ ಜೇಡ 6 ವಿಪಿನ್‌ ಬಾಳೆಗಾ 


ಈ ಬಲೆ ಎಸೆಯುವ ಜೀಡದ ಬಗ್ಗೆ ಹತ್ತು ವರ್ಷಗಳ ಹಿಂದೆ ಓದಿದಾಗಲಿ೦ದಲೂ ಈ 
ಪ್ರಬೇಧಗಳು ಕಣ್ಣಿಗೆ ಕಾಣದೆ ರಹಸ್ಯವಾಗಿಯೇ ಉಳಿದಿತ್ತು. ಒಮ್ಮೆ ಕೆಲವು ವರ್ಷಗಳ ಹಿಂದೆ 
ಆಗುಂಬೆ ಕಾಡಿನಲ್ಲಿ ಕಣ್ಣಿನ ಮಟ್ಟದಲ್ಲೇ ಇದನ್ನು ಮುಖಾ-ಮುಖಿ ಭೇಟಿಯಾಗಿದ್ದೆನಾದರೂ 
ಪೋಟೋ ತೆಗೆಯಲು ಹೋದಾಗ ಸುತ್ತಲಿನ ಎಲೆ ಅಲುಗಾಡಿ ಎಚ್ಚರಗೊಂಡ ಅದು ಅದರ 
ಹಿಂದೆ ಇದ್ದ ಎಲೆಯ ಪಕ್ಕದಲ್ಲೇ ಬಚ್ಚಿಟ್ಟುಕೊ೦ಂಡಿತು. ಅದನ್ನು ಆ ಪ್ರಾಂತ್ಯದಲ್ಲಿ ಕಂಡ 
ನನಗೆ ಈ ಬಲೆ ಎಸೆಯುವ ಜೀಡಗಳ ಆವಾಸ ಮಲೆನಾಡು ಎಂದೇ ತಿಳಿದಿದ್ದೆ. ಆದರೆ ಮೊನ್ನೆ 
ಮೈಸೂರಿನ ನನ್ನ ಗೆಳೆಯರ ತೋಟದಲ್ಲಿ ಇದನ್ನು ಮತ್ತೊಮ್ಮೆ ಕ೦ಡ ನನಗೆ, ಆವಾಸದ 
ಬಗ್ಗೆ ಮೊದಲು ನಾನು ಎಣಿಸಿದ್ದ ಊಹೆ ತಪ್ಪೆನಿಸಿತು. ಅಲ್ಲಿ ಈ ಜೀಡದ ಆವಾಸದ ಬಗ್ಗೆ 
ಸಂಪೂರ್ಣವಾಗಿ ತಿಳಿಯಿತು ಹಾಗೂ ಅಂದಿಬಿಂದ ಮಲೆನಾಡನ್ನು ಹೊರತು ಪಡಿಸಿ ಬೇರೆ 
ಕಡೆಯಲ್ಲೂ ಈ ಜೇಡವನ್ನು ಸ್ನೇಹಿತರು ದಾಖಲಿಸುವುದನ್ನು ಗಮನಿಸಿದೆ. ಒಮ್ಮೆ 
ಹಿ೦ಗಾರಕ್ಕೆ ಹೋಗಿದ್ದ ನಾನು ಜೀಡಗಳ ಹುಡುಕಾಟದಲ್ಲಿ ತೊಡಗಿದ್ದೆ. ಆಗ ಎಲೆಗೆ 
ಅಂಟಿಕೊಂಡಂತೆ, ಯಾವುದೋ ಜೇಡ ಓಡಿದಂತೆ ಕಂಡಿತು. ಮೊದ ಮೊದಲು ನನಗೆ ಅದು 
ಏಡಿ ಜೇಡ ಎನಿಸಿತು. ಒಂದು ಸೆ೦ಂಟೇ ಮೀಟರ್‌ ಕ್ಕಿಂತಲೂ ಚಿಕ್ಕದಿದ್ದ ಅದನ್ನು ಇನ್ನೂ 
ಸೂಕ್ಷ್ಮವಾಗಿ ಗಮನಿಸಿದಾಗ ತಿಳಿದದ್ದು ಇದು ಒಂದು ಬಲೆ ಎಸೆಯುವ ಜೀಡರ ಮರಿ ಎಂದು. 
ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ಎಲೆಯ ಕೆಳಗಿನ ಭಾಗದಲ್ಲಿ ನೇತಾಡಿಕೊ೦ಡಿದ್ದ ಇದು, 
ಸ್ವಲ್ಪ ಅಡಚಣೆಯಾದರು ಬಚ್ಚಿಟ್ಟುಕೊಳ್ಳಲು ತಯಾರಿತ್ತು. ಹಾಗೋ-ಹೀಗೋ ಒಂದು 
ಚಿತ್ರವನ್ನು ಸೆರೆಹಿಡಿಯುವಲ್ಲಿ ನಾನು ಯಶಸ್ವಿಯಾದೆ. ಈ ಜೇಡವು ಬಲೆಯನ್ನು 
ಮೀನುಗಾರರ ರೀತಿ ತನ್ನ ಬೇಟೆಗೆ ಎಸೆಯುವ ಕಾರಣ ಇದನ್ನು ಬಲೆ ಎಸೆಯುವ ಜೀಡ 
ಎನ್ನುತ್ತಾರೆ. 


₹೯೯೯೮ ೈ್ಷ | ಕಾನನ - ಅಕ್ಟೋಬರ್‌ 2021 


¥ N 
{OR 
4 
AA 
ಇ | | ಕ 
ಮೈಸ ನ 
ಬ 
ಸ 
ಶ್ಯ ತ 
ಪಾಲಿರಾಚಿಸ್‌ ಇರುವೆ ಅನುಕರಣೆಯ ನೆಗೆ ಜೇಡ © ವಿಪಿನ್‌ ಬಾಳಿಗಾ 


ಈ ನೆಗೆ ಜೀಡವು, ಪಾಲಿರಾಚಿಸ್‌ ಎ೦ಬ ಇರುವೆ ಜಾತಿಯ ಪ್ರಭೇದವನ್ನು ಅನುಕರಣೆ 
ಮಾಡುವ ಕಾರಣ ಈ ಹೆಸರು ಬಂದಿದೆ. ಈ ಭಯಗ್ರಸ್ತ ಜೀಡವು ಗಿಡದ 
ಹೇನನ್ನೇ(Planthoppeಗ ಊಟಕ್ಕಾಗಿ ಅವಲಂಬಿಸಿದೆ. ಇದನ್ನು ನಾನು ಕಂಡಾಗ ಅದು 
ಒಂದು ದುರ್ಬಲ ಸಸ್ಯದ ಮೇಲೆ ಇತ್ತು. ಆದರೆ ಅಲ್ಲಿ ಅದರ ಚಿತ್ರವನ್ನು ತೆಗೆಯಲು 
ಅಸಾಧ್ಯವಿದ್ದ ಕಾರಣ. ಬಲು ಎಚ್ಚರದಿಂದ ಅದನ್ನು ಒಣಗಿದ ಎಲೆಯ ಮೇಲೆ ಇಟ್ಟು 
ಚಿತ್ರಿಸಲಾಯಿತು. 

ಸಾಮಾನ್ಯವಾಗಿ ನೆಗೆ ಜೀಡಗಳ ಚಿತ್ರಗಳನ್ನು ತೆಗೆಯುವುದು ಬೇರೆ ಜೇಡಗಳಿಗೆ 
ಹೋಲಿಸಿದರೆ ಬಲು ಸುಲಭ. ಆದರೆ ಸ್ವಲ್ಪೇ ಸ್ವಲ್ಪ ತೊ೦ದರೆ ಇದೆ ಎ೦ದು ತಿಳಿದರೂ 
ಬಾಯಲ್ಲಿರುವ ಊಟವನ್ನೂ ಸಹ ಬಿಟ್ಟು ಒಡುತ್ತವೆ. ಛಾಯಾಗ್ರಾಹಕರಾಗಿ ಈ ವಿಷಯದ 
ಬಗ್ಗೆ ತು೦ಬಾ ಹಾಗರೂಕರಾಗಿ ಇರಬೇಕಾಗುತ್ತದೆ. 


ಚಿತ್ರ- ಲೇಖನ: ವಿಪಿನ್‌ ಬಾಳಿಗಾ 
ಕನ್ನಡಕ್ಕೆ: 


| 22 ಕಾನನ - ಅಕ್ಟೋಬರ್‌ 2021 | ಕಾನನ - ಅಕ್ಟೋಬರ್‌ 2021 


ನೀವೂ ಕಾನನಕ್ಕೆ ಬರೆಯಬಹುದು 


೫ ಅ ಶ್ರೀನಿವಾಸ್‌ಶಾಮಾಚಾರ್‌ 


ಮತ್ತು ಪ್ರಾಣಿಗಳು ಹಲವಾರು ವರ್ಷಗಳಿಂದ ಭೂಮಿಯ ಮೇಲೆ ಒಟ್ಟಿಗೆ ಬದುಕುತ್ತಿದ್ದೇವೆ. ಅವುಗಳನ್ನು 
ಸಂರಕ್ಷಿಸುವುದು ನಮ್ಮ ಹೊಣೆಯಾಗಿದೆ. ಅವುಗಳು ಕೂಡ ಭೂಮಿಯ ಮೇಲೆ ಬದುಕಲು ನಮ್ಮಷ್ಟೇ 
ಅಧಿಕಾರವನ್ನು ಹೊಂದಿವೆ. ಹಲವಾರು ಪ್ರಾಣಿಗಳು ಮಾನವನ ಬೇಟೆಯಿಂದಾಗಿ, ಅವುಗಳ ಆವಾಸ ಸ್ಮಳಗಳ 
ಬದಲಾವಣೆಯಿಂದಾಗಿ ನಶಿಸಿ ಹೋಗುತ್ತಿವೆ. ಉದಾಹರಣೆಗೆ ಕಲ್ಲಿನ ಪರ್ವತ ಮಿಡತೆ (Rocky mountain 
1040, ಡೋಡೋ ಪಕ್ಷಿ, ಸ್ಪೈಲ್ಲರ್ಸ್‌ ಸಮುದ್ರ ಹಸು (66618 568 ೦೦೫) ಹಾಗೂ ಇನ್ನೂ ಹಲವಾರು. 
ಅಕ್ಟೋಬರ್‌ ನಾಲ್ಕರಂದು ವಿಶ್ವ ಪ್ರಾಣಿಗಳ ದಿನವೆಂದು ಆಚರಿಸಲಾಗುತ್ತದೆ. ಈ ದಿನದಂದು ಪ್ರಾಣಿಗಳ 
ಸಂರಕ್ಷಣೆ ಹಾಗೂ ಹಕ್ಕುಗಳನ್ನು ಎಲ್ಲರಿಗೂ ತಿಳಿಸಲಾಗುತ್ತದೆ. ಈ ದಿನದಂದು ಮಾತ್ರವಲ್ಲದೆ ಎಲ್ಲಾ 
ದಿನಗಳಲ್ಲೂ ಈ ವಿಷಯ ಕುರಿತು ನಮ್ಮಲ್ಲಿ ಅರಿವು ಕುತೂಹಲವಿದ್ದರೆ, ನಮ್ಮ ಮುಂದಿನ ಪೀಳಿಗೆಗೂ ನಮ್ಮ 
ಸುತ್ತಮುತ್ತ ಇರುವ ಪ್ರಾಣಿಗಳನ್ನು ಜೀವ೦ತವಾಗಿ ತೋರಿಸಬಹುದು. ಪ್ರಾಣಿಗಳ ಸ೦ರಕ್ಷಣೆ ಮತ್ತು ಅವುಗಳ 
ಹಕ್ಕುಗಳ ಕುರಿತು ನೀವು ಸಹ ಕಾನನಕ್ಕೆ ಲೇಖನಗಳನ್ನು ಬರೆಯಬಹುದು. 


ಈ ರೀತಿಯ ಪರಿಸರದ ಬಗೆಗಿನ ಮಾಹಿತಿಯನ್ನು ಒದಗಿಸಲು ಇರುವ ಕಾನನ ಇ-ಮಾಸಿಕಕ್ಕೆ 
ಮುಂದಿನ ತಿಂಗಳ ಸಂಚಿಕೆಗೆ ಲೇಖನಗಳನ್ನು ಆಹ್ವಾರವಿಸಲಾಗಿದೆ. ಆಸಕ್ತರು ಪರಿಸರಕ್ಕ ಸಂಬಂಧಿಸಿದ ಕಥೆ, 
ಕವನ, ಛಾಯಾಚಿತ್ರ, ಚಿತ್ರಕಲೆ, ಪ್ರವಾಸ ಕಥನಗಳನ್ನು ಕಾನನ ಮಾಸಿಕದ ಇ-ಮೇಲ್‌ ವಿಳಾಸಕ್ಕೆ 
ಕಳುಹಿಸಬಹುದು. 


ಕಾನನ ಪತ್ರಿಕೆಯ ಇ-ಮೇಲ್‌ ವಿಳಾಸ: ॥32೧2೧8.7736(08/731.00೧7 
ಅಂಚೆ ವಿಳಾಸ: 

Study House, 

ಕಾಳೇಶ್ವರಿ ಗ್ರಾಮ, 

ಆನೇಕಲ್‌ ತಾಲ್ಲೂಕು, 

ಬೆಂಗಳೂರು ನಗರ ಜಿಲ್ಲೆ, 

ಪಿನ್‌ ಕೋಡ್‌ : 560083. ಗೆ ಕಳಿಸಿಕೊಡಬಹುದು. 


| 23 ಕಾನನ - ಅಕ್ನೋಬರ್‌ 2021 | ಕಾನನ - ಅಕ್ಟೋಬರ್‌ 2021 


